ಕನ್ನಡ ಭಗವದ್ಗೀತೆ 


(ಮೂಲಸಹಿತ) 


ಅನುವಾದಕರು: 
_ “ವೆಂಕಟರಾವ ರಾಮಚಂದ್ರರಾವ ನಾಯಕ 


ಕನ್ನಡ ಸಾಹಿತ್ಯ ಸಂಘ - ಕಲಬುರ್ಗಿ 


ಗ 


ಮೊದಲ ಮುದ್ರಣ: ೧೯೬೪ 


ಪ್ರಕಾಶಕರು: 
ತವಗ ಭೀಮಸೇನರಾವ್‌ 
ಅಧ್ಯಕ್ಷ 
ಕನ್ನಡ ಸ ಾಇಹಿತ, ಸಂಘ - ಕಲಬುರ್ಗಿ 


ವ್ಯ 


(ಎಲ್ಲ ಹಕ್ಕುಗಳನ್ನೂ ಕಾದಿರಿಸಿದೆ.) 


ಬೆಲೆ: ರೂ. ೧-೫೦ 


| 


ಆರ್‌. ಎನ್‌. ಹಬ್ಬು | 
ಉಷಾ ಪ್ರೆಸ್‌, ಓಲ್ನ್‌ ಪೋಸ್ಟ್‌ ಆಫೀಸ್‌ ರೋಡ್‌, ಮೆ ) ಸೂರು! 


ಮುದ್ರ ಕರು: 


ಪ್ರಕಾಶಕರ ಎರಡು ಮಾತು 


ವಾಚನಾಲಯ, ಪುಸ್ತ ಕಭಾಂಡಾರ, ಉತ್ಸವಾದಿಗಳು, ವ್ಯಾಖ್ಯಾನ 
ಮಾಲೆಗಳು, ಸಾಹಿತ್ಯ ಪರೀಕ್ಷೆಗಳು ಇತ್ಯಾದಿಗಳ ಮೂಲಕ ನಾಡಿನಲ್ಲಿ ಜ್ಞಾನ 
ವನ್ನು ಹರಡುವ ಕಾರ್ಯಕ್ರಮಗಳ ಜೊತೆಗೆ ಪುಸ್ತಕ ಪ್ರಕಾಶನದ 
ಕಾರ್ಯವನ್ನೂ ಕಲಬುರ್ಗಿಯ ಕನ್ನಡ ಸಾಹಿತ್ಯ ಸಂಘವು ನಿರ್ವಹಿಸುತ್ತ 
ಬಂದಿದೆ. ಕವಿ ಲಕ್ಷ್ಮೀಶನನ್ನು ಕುರಿತ ಕವಿ ಬೇಂದ್ರೆಯವರ ಒಂದು 
ಪುಸ್ತಕವನ್ನೂ, ಕವಿ ಬೇಂದ್ರೆಯವರನ್ನು ಕುರಿತ ಪ್ರೊ. ಕೀರ್ತಿನಾಥ 
ಕುರ್ತಕೋಟಿಯವರ *ರುಹೊತ್ತಗೆಯೊಂದನ್ನೂ ಸಂಘವು ಈಗಾಗಲೆ 
ಪ್ರಕಟಿಸಿ ಸದ್ಯಃ “ ಕನ್ನಡ ಭಗವದ್ಗೀತೆ "ಯನ್ನು ಕನ್ನಡಿಗರ ಕೈಯಲ್ಲಿ 
ಕೊಡಲು ಹೆಮ್ಮೆ ಪಡುತ್ತಲಿದೆ. ಗ್ರಂಥ ಪ್ರಕಾಶನದ ಈ ಗತಿಯು 
ಮಂದವಾದುದೆಂದೆನಿಸಿದರೂ “ ಹತ್ತು ಕೊಡುವುದಕ್ಕೆ ಬದಲಾಗಿ ಒಂದು 
ಮುತ್ತು ಕೊಡು” ಎಂಬ ಮಾತು ನಮಗೆ ಬಹು ಸಮಾಧಾನವನ್ನುಂಟು 
ಮಾಡಿದೆ. ವಿಶ್ವಗೀತೆಯೆನಿಸಿದ ಗೀತಾಮಾತೆಯ ಸೇವೆಯಿಂದ ಈ ಸಮಾ 
ಧಾನಕ್ಕೆ ಕೋಡು ಮೂಡಿದಂತಾಗಿದೆ. 

ಸುದೀರ್ಥ ಪರಿಶ್ರಮ ಮತ್ತು ಪ್ರಾಜ್ಞತೆಯ ಫಲವಾದ ತಮ್ಮ ಈ 
ಕೃತಿಶ್ರೇಷ್ಠವನ್ನು ಪ್ರಕಟಿನೆಗಾಗಿ ಕನ್ನಡ ಸಾಹಿತ್ಯ ಸಂಘಕ್ಕೆ ಅರ್ಬಸಿದು 
ದಲ್ಲದೆ ಮೂರುನೂರು ರೂಪಾಯಿಗಳನ್ನು ದಾನಮಾಡಿ ಅಂಶತಃ ನಮ್ಮ 
ಮುದ್ರಣದ ವೆಚ್ಚವನ್ನೂ ಹೊತ್ತ ಉದಾರಚರಿತರಾದ ಶ್ರೀ ವೆಂಕಟಿರಾವ್‌ 
ನಾಯಕರು ನಮ್ಮ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಹೀಗೆಯೇ ಈ ಸತ್ಕಾರ್ಯ 
ಕ್ಕಾಗಿ ಮೂರು ನೂರು ರೂಪಾಯಿಗಳನ್ನು ದಾನಮಾಡಿದ ಶ್ರಿ ಹೋಮೂ 
ಈರಾನಿ ಅವರಿಗೂ ಅವರನ್ನು ಪ್ರೇರಿಸಿದ ಶ್ರೀ ಜೋಶಿ ಮತ್ತು ಶ್ರೀ 
ಸು. ವೆ. ಕಟ್ಟಿ ಅವರಿಗೂ ನಾವು ಖುಣಿಯಾಗಿದ್ದೇವೆ. ಪ್ರಗಲೃವಾದ 
ಮುನ್ನುಡಿಯನ್ನು ಬರೆದುಕೊಟ್ಟು ಆಶೀರ್ವದಿಸಿದ, ನಮ್ಮವರೇ ಆಗಿದ್ದ, 
ಪ್ರೊ. ವಿ. ಕೆ. ಗೋಕಾಕ ಅವರ ಉಪಕಾರ ಸ್ಮರಣೆಯನ್ನು ಮಾಡುವುದು 
ಹೇಗೆ? ಗ್ರಂಥವನ್ನು ಅಂದವಾಗಿ ಮುದ್ರಿಸಿ ಕೊಟ್ಟಿ ಮೈಸೂರಿನ 


ಮುನ್ನುಡಿ 


ಶ್ರೀಮಾನ್‌ ವೆಂ. ರಾ. ನಾಯಕರವರು ಜಿಲ್ಲಾ ವಿದ್ಯಾಧಿಕಾರಿಗಳೆಂದು 
ನಿವೃತ್ತರಾದರೂ ಒಂದು ಸಂಸ್ಥೆಯ ಪ್ರಾಚಾರ್ಯರಾಗಿ ಕೆಲಸ ಮಾಡುತ್ತಿ 
ದ್ದಾರೆ. ಅವರ ನೈಜಮನೋಧರ್ಮಕ್ಕೆ ಇದರಿಂದ ಯಾವ ಅಭ್ಯಂತರವೂ 
ಉಂಟಾಗಿಲ್ಲ. ಭಗವದ್ಗೀತೆಯ ಲಲಿತ ಕನ್ನಡಾನುವಾದವನ್ನು ಅವರು 
ಇದೀಗ ಕನ್ನಡಿಗರಿಗೆ ಒದಗಿಸಿದ್ದಾರೆ. 

ಅನೇಕ ಅನುವಾದಗಳು ಕನ್ನಡದಲ್ಲಿ ಉಪಲಬ್ಧವಾಗಿವೆ. ಆದರೆ 
ಒಂದು ದೃಷ್ಟಿಯಿಂದ ಗೀತೆಯ ಅನುವಾದಗಳು ಅದೆಷ್ಟು ಬಂದರೂ 
ಕಡಮೆಯೇ, ವಿಶ್ವಹೃದಯದಲ್ಲಿ, ಭಾರತೀಯ ಹೃದಯದಲ್ಲಿ ಗೀತೆಯು 
ವಿರಾಜಮಾನವಾದಂತೆ ಅಸಂಖ್ಯಾತ ವ್ಯಕ್ತಿಗಳಿಗೂ ಅದು ಗುರುಸ್ಥಾನ 
ದಲ್ಲಿದೆ. ಕನ್ನಡ ನಾಡಿನಲ್ಲಿಯ ಉಪಾಸಕರಿಗೆ ಗೀತೆಯ ಒಂದೊಂದು ಅನು 
ವಾದ ಒಂದೊಂದು ಸವಿಯನ್ನು ಕೊಡಬಲ್ಲದು. ಒಂದೊಂದು ಅನುವಾದ 
ಒಂದೊಂದು ಛಾಯಾ ಚಿತ್ರ ವಿದ್ಯಂತೆ. ಮೂಲದ ಅನಂತ ಸೌಂದರ್ಯದ 
ಒಂದೊಂದು ಬಿಂದುವನ್ನಾದರೂ ಒಂದೊಂದು ಛಾಯಾ ಚಿತ್ರದಲ್ಲಿ ನಾವು 
ಕಾಣುತ್ತೇವೆ. 

ಶ್ರೀ. ನಾಯಕರು ಆದಿ-ಅಂತ್ಯಪ್ರಾಸಗಳೆರಡನ್ನೂ ಕಾದಿದ್ದಾರೆ. 
ಅಂತ್ಯಪ್ರಾಸ ವಿಶೇಷ ಸ್ವರ ಸಮಾನತೆಯಲ್ಲಿ" ಮಾತ್ರ ಮುಕ್ತಾಯ ಹೊಂದಿ 
ದರೂ ಅದರಿಂದ ಅನುವಾದಕ್ಕೆ ಒಂದು ಲಾಲಿತ್ಯ ಬಾರದೆ ಇಲ್ಲ. ಅಲ್ಲದೆ 
ಮೂಲದ ಅರ್ಥವು ಎಲ್ಲೆಲ್ಲಿಯೂ ಅಸ್ಪಷ್ಟವಾಗದಂತೆ ಅವರು ಪ್ರಸಾದ 
ಗುಣವನ್ನು ಸಾಧಿಸಿದ್ದಾರೆ. 

ಶ್ರೀ. ನಾಯಕರು ಸಾಹಿತಿಯಾಗಬೇಕೆಂಬ ಅಭಿಮಾನದಿಂದ ಈ ಅನು 
ವಾದವನ್ನು ರಚಿಸಿಲ್ಲ ಸಾಧಕನ ಸಾಧನೆಯ ಭಾಗವೆಂದು ನಮ್ರತೆ 
ಯಿಂದ ಅದನ್ನು ಸಿದ್ಧಗೊಳಿಸಿದ್ದಾರೆ. ಅಂತೇ ಈ ಸಹಜತೆ ಅನುವಾದಕ್ಕೆ 

ಲಾಲಿತ್ಯ-ಪ್ರ ಸಾದ ಗುಣಗಳನ್ನು ತಂದೊದಗಿಸಿದೆ. 
ಒಂದು. ದೃಷ್ಠಿಯಿಂದ ಅನುವಾದವು ಪ್ರವಾದಿಯ ಕೆಲಸ, ಗೀತೆಯ 


iv 


ಉಷಾ ಪ್ರೆಸ್ಸಿನ ಒಡೆಯರಾದ ಗೆಳೆಯ ಆರ್‌, ಎನ್‌. ಹಬ್ಳೂ ಅವರ 
ಹಾಗೂ ಮುದ್ರಣದ ಕರಡನ್ನು ತಿದ್ದಿ ಆಗಾಗ್ಗೆ ಸೂಕ್ತ ಸಲಹೆಗಳನ್ನು 
ನೀಡಿದ ಗೆಳೆಯ ಕುರಡಿ ಹನುಮಂತಾಚಾರ್ಯರ ಉಪಕಾರವನ್ನು 
ಎಂದಿಗೂ ನಾವು ಮರೆಯುವಂತಿಲ್ಲ. 

ಸಂಘವು ಎಂದಿನಂತೆ ಭಕ್ತಬಾಂಧವರ ಮತ್ತು ಸಾಹಿತ್ಯ ಭಕ್ತರ 
ನೆರವನ್ನು ಹಾರೈಸಿದೆ. 


ಕಲಬುರ್ಗಿ ಭೀಮಸೇನರಾವ್‌ ತವಗ 
೭-೭-೧೯೬೪ ಅಧ್ಯಕ್ಷ, ಕನ್ನಡ ಸಾಹಿತ್ಯ ಸಂಘ 


ifm a 


ಅರಿಕೆ 


ಕೃಷ್ಣ ಗೀತಾಂಬುಧಿಯೊಳೀಸುತಲಿ ನಾನು 
ಎನಿತೊ ಮುತ್ತೂ ಹವಳಗಳನು ಪಡೆದಿಹೆನು | 
ಕನ್ನಡದ ದಾರದಲಿ ಪವಣಿಸುತ ತಣಿದೆ 

ಘನ್ನ ಗೀತಾಮಾತೆಗರ್ಪಿಸುತ ಮಣಿದೆ | 


ಶ್ರೀಮದ್ಭಗವದ್ಧೀತೆಯ ಹೆಸರನ್ನು ಕೇಳದವರಾರು? ಇದು 
ಮಹಾಭಾರಕದಲ್ಲಿ ಭೀಷ್ಮಪರ್ವದ ಒಂದು ಅಂಗವಾಗಿದೆ, ಆದರೂ 
ಸ್ವತಂತ್ರ ಗ್ರಂಥವಾಗಿ ತನ್ನ ಹಿರಿಮೆಯನ್ನು ಮೆರೆಯಿಸಿದೆ. ಕೇವಲ 
೭೦೦ ಶ್ಲೋಕಗಳನ್ನೊಳಗೊಂಡಿದ್ದರೂ ಇದು ಜೀವನದಲ್ಲಿಯ ಧಾರ್ಮಿಕ, 
ತಾತ್ವಿಕ, ನೈತಿಕ-ಮೌಲ್ಯಗಳನ್ನು ಸುಲಭವಾಗಿ ತಿಳಿಸಿ ಹೇಳುವ ಮಹ 
ದಂಥ. ಅಧ್ಯಾತ್ಮ ಜ್ಞಾನವನ್ನು ಬೋಧಿಸುವ ಪ್ರಪಂಚದ ಎಲ್ಲ ಭಾಷೆ 
ಗಳ ಕಾವ್ಯಗಳಲ್ಲಿ ಇದು ಅತ್ಯಂತ ಸುಂದರವಾದ ಮತ್ತು ಪ್ರಖ್ಯಾತವಾದ 
ಗ್ರಂಥವೆಂದೂ ಪಂಡಿತರ ಅಭಿಪ್ರಾಯ. ಭಾರತೀಯ ವಿಚಾರ ಪ್ರಣಾಲಿ 
ಕೆಯ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿದೆ. ಇಷ್ಟೇ ಅಲ್ಲ, “ಇದರ 
ಪ್ರಭಾವವು ದೇಶ ಕಾಲಗಳ ಮರ್ಯಾದೆಯನ್ನೂ ಮೀರಿ ವಿಶ್ವದಾದ್ಯಂತ 
ಪಸರಿಸಿದೆ. ಅಂತೆಯೇ ಜಗತ್ತಿನ ಬೇರೆಬೇರೆ ಭಾಷೆಗಳಲ್ಲಿ ಇದರ ಅನು 
ವಾದಗಳೂ ಮೂಡಿ ಬಂದಿವೆ. 

ಈ ಗ್ರಂಥವು ರಚಿತವಾಗಿ ಸುಮಾರು ೩೦೦೦ ವರ್ಷಗಳಾಗಿ 
ಹೋದರೂ ಇದರ ನಾವೀನ್ಯಕ್ಕೆ ಕುಂದು ಬಂದಿಲ್ಲ. ಮಾನವನ ದೈನಂದಿನ 
ಜೀವನದಲ್ಲಿ ಉದ್ಭವಿಸುವ ನಾನಾ ಸಮಸ್ಯೆಗಳಿಗೆ ಇದರಿಂದ ತವ ಕರ 
ವಾದ ಪರಿಹಾರ ದೊರಕುತ್ತದೆ. ದುಃಖದಿಂದ ಬಳಲುವವನನ್ನು ತಾಸು 
ಯಂತೆ ಸಮಾಧಾನಮಾಡುತ್ತದೆ. ಅಧೈ ರ್ಯದಿಂದ ಕೈಕಾಲು ಕಛ 
ಕೊಂಡವನಿಗೆ ಕೈಹಿಡಿದು ಎದ್ದುನಿಲ್ಫಿಸಿ "ಧೈರ್ಯದಿಂದ "ಓಡಾಡುವಂತೆ 
ಮಾಡುತ್ತದೆ. ಭು ಪ್ರಸ್ಥಾನತ್ರ ಯಗಳಲ್ಲೊ ೦ದಾದ ಪ್ರಮಾಣ ಗ್ರಂಥ. 
ಎಷ್ಟೋ ವಿದ್ಯಾಂಸರೂ, "ಸಮಾಜಸುಧಾರಕರೂ, ಧರ್ಮಗುರುಗಳ್ಳೂ 
ಮತಾಚಾರ್ಯರೂ, ರಾಜಕಾರಣಿಗಳೂ ಇದರಿಂದ ಬೆಳಕನ್ನು ಕಂಡಿದ್ದಾರೆ. 


vi 


ಅನುವಾದವೆಂದರೆ ಅದರ ಇನ್ನೊಂದು ಅವತಾರ. ಅನುವಾದ ಅವತಾರ 
ವಾಗಬೇಕಾದರೆ ಅನುವಾದಕನೂ ಮಹಾ ವಿಭೂತಿಯಾಗಿರಬೇಕಾದುದು 
ಅನಿವಾರ್ಯ. ಸಾಧಕ ಮೂಲದ ಛಾಯಾಚಿತ್ರವನ್ನು ಸಾಧಿಸಬಲ್ಲ. 
ಅದನ್ನು ಶ್ರೀ. ನಾಯಕರು ಮೆಚ್ಚುವಂತೆ ಸಾಧಿಸಿದ್ದಾರೆ. " ಪೇಳುವ ', 
" ಏಡಿದ' ಮೊದಲಾದ ರೂಪಗಳು ಅಲ್ಲಲ್ಲಿ ಸುಳಿದರೂ ಒಟ್ಟಾರೆ 
ಅನುವಾದದ ಭಾಷೆ ಇಂದಿನ ಬಳಕೆಗನ್ನಡವಾಗಿದೆ. 

ಮೂಲ ಕೃತಿಯನ್ನು ಕನ್ನಡ ಲಿಪಿಯಲ್ಲಿಯೇ ಇಲ್ಲಿ ಕೊಡಲಾಗಿದೆ. 
ಓದುಗರು ಅನುವಾದದಿಂದ ಮುಂದುವರಿದು ಮೂಲದ ರುಚಿಯನ್ನು 
ಸವಿಯಲೆಂದೇ ಹೀಗೆ ಮಾಡಿದ್ದಾಗಿದೆ. "ಯತ್ರ ಯೋಗೇಶ್ವರ' ಎಂಬ 
ಕೊನೆಯ ಶ್ಲೋಕದ ಸೌಂದರ್ಯವೇ ಬೇರೆ, ಅದರ ಅನುವಾದದ 
ಸವಿಯೇ ಬೇರೆ, "ಯೋಗೀಶ್ವರ" ಕನ್ನಡದಲ್ಲಿ " ಯೋಗೇಶ” ನಾಗುತ್ತಾನೆ, 
“ಧನುರ್ಧರ ಪಾರ್ಥ” "ನರ ಧನು ಹಿಡಿದವ' ನಾಗುತ್ತಾನೆ. "ಮಮ 
ಮತಿ'ಯ ಮಾಧುರ್ಯವನ್ನು ಅನುವಾದಕರು "ಮಮ ಮತ"ದಲ್ಲಿ ಕಾದಿ 
ದ್ದಾರೆ. ಆದರೆ 

“ವಿಜಯೋ ಭೂತಿ, ಧ್ರುವಾ ನೀತಿ, ಮತಿಃ', 

ಎಂಬಲ್ಲಿಯ *ತಿಃ8ಯ ಅದ್ಭುತ ಸೌಂದರ್ಯ ಹೋಗಿದೆ. ಭೂತಿ' "ಏಡಿ 
ದವ'ದೊಡನೆ ಅಂತ್ಯಪ್ಪಾಸಕ್ಕಾಗಿ "ವೈಭವ'ವಾಗಿದೆ. 

ಮೂಲದ ಸವಿಯನ್ನು ನಮಗೆ ಹಚ್ಚಿದರೆ ಅನುವಾದ ಸಾರ್ಥಕ 
ವಾದಂತೆ. ಆ ಸಾರ್ಥಕತೆ ಇಲ್ಲಿ ಸಾಧಿಸಿದೆ. 

ಶ್ರಿ, ನಾಯಕರು ಇನ್ನೂ ಅನೇಕ ಶ್ರೇಷ್ಠ ಕೃತಿಗಳನ್ನು ಕನ್ನಡಕ್ಕೆ 
ತಿರುಗಿಸುವರೆಂದು ಆಶಿಸುತ್ತೇನೆ. 

ಕಲಬುರ್ಗಿಯ ಕನ್ನಡ ಸಾಹಿತ್ಯ ಸಂಘದವರು ಇದನ್ನು ಪ್ರಸಿದ್ಧಿ 
ಸುತ್ತಿ ರುವದು ಸಂತೋಷದ ವಿಷಯ. 


ಗಾವ ವಿ. ಕೃ. ಗೋಕಾಕ್‌ 
೨೧-೬-೬೪ 


( 


4 


೪೫111 

ತಾವು ತಾವು ಅನುಭವಿಸಿದ ರೀತಿಯಲ್ಲಿ ಗೀತೆಯ ಸಂದೇಶವನ್ನು ಜನರಿಗೆ 
ತಿಳಿಸಲು ಯತ್ನಿಸಿದ್ದಾರೆ, ಆದರೆ ಇದರ ಆಳವನ್ನೂ, ವಿಸ್ತಾರವನ್ನೂ 
ಅಳೆಯಲು ಯಾರಿಗೂ ಸಾಧ್ಯವಾಗಿಲ್ಲ. ಸಾಕ್ಷಾತ್‌ ಭಗವಂತನಿಂದ ಹಾಡ 
ಲ್ಪಟ್ಟಿ ಗೀತೆಯಾದರೂ ಅವನಷ್ಟೇ ಅಪ್ಪಮೇಯವಾಗಿರಬೇಕಲ್ಪವೆ? 

“ಮಾಡುವವ ತಾನಲ್ಲ. ಎಲ್ಲವೂ ಪ್ರಕೃತಿ ಗುಣದಿಂದಲೇ ನಡೆಯು 
ತ್ತದೆ. ಕರ್ಮಮಾಡದೆ ಯಾರಿಗೂ ಒಂದು ಕ್ಷಣವಾದರೂ ಇರಲು ಶಕ್ಯ 
ವಿಲ್ಲ. ಆದುದರಿಂದ ಪ್ರತಿಯೊಬ್ಬನೂ ತನ್ನ ಪಾಲಿನ ಕರ್ಮವನ್ನು 
ಕರ್ತವ್ಯವೆಂದು ಬಗೆದು, ಫಲವನ್ನು ಅಪೇಕ್ಷಿಸದೆ, ಅನಾಸಕ್ತಿಯಿಂದ 
ಲೋಕಕಲ್ಯಾಣಕ್ಕಾಗಿ ಮಾಡಿ, ತಾನು ಮಾಡುವುದೆಲ್ಲವನ್ನೂ ಅನನ್ಯ ಭಕ್ತಿ 
ಯಿಂದ ಭಗವಂತನಿಗೆ ನಿಶ್ಚಿತ ಬುದ್ಧಿ ಯಿಂದ ಅರ್ವಿಸುವದೇ ಚಿತ್ತ ಶಾಂತಿಯ 
ಅರ್ಥಾತ್‌ ಮುಕ್ತಿಯ ಮಾರ್ಗ. ಇದನ್ನು ಪಡೆಯಲು ಸಾಧಕನು 
ಪ್ರಪಂಚವನ್ನು ತ್ಯಾಗಮಾಡಿ ಸಂನ್ಯಾಸಿಯಾಗಬೇಕಾಗಿಲ್ಲ. ಸಂಸಾರದಲ್ಲಿದ್ದು 
ಕೊಂಡೇ ಆತ್ಮನಿಗ್ರಹದಿಂದ ಇದನ್ನು ಸಾಧಿಸಬಹುದು,” ಎಂಬುದೇ 
ಗೀತೆಯ ಅಮರ ಸಂದೇಶ, ಈ ಅಮೌಲ್ಯ ಸಂದೇಶವನ್ನು ಯೋಗಶಾಸ್ತ್ರ ದ 
ರೂಪದಲ್ಲಿ ಜಗತ್ತಿಗೆ ದಯಪಾಲಿಸಿದ ಮಹಾನ್‌ ಖುಹಿಕವಿ ಭಗವಾನ್‌ 
ವೇದವ್ಯಾಸರು. 

ಅರ್ಜುನನಂತೆ ಪ್ರತಿಯೊಬ್ಬ ಮಾನವನೂ ನಿತ್ಯ ಜೀವನದಲ್ಲಿ ಮೋಹ 
ದಿಂದ ಅಜ್ಞಾನಕ್ಕೊಳೆಗಾಗುತ್ತಾನೆ. ಕ್ಷಣಕ್ಷಣಕ್ಕೂ ಸಂದೇಹದಿಂದ ಧರ್ಮ 
ಸಂಕಟದಲ್ಲಿ ಸಿಲುಕಿ ದಾರಿಗಾಣದೆ ವ್ಯಥೆಪಡುತ್ತಾನೆ. ಇಂಥವನಿಗೆ 


" ಸರ್ವ ಧರ್ಮಗಳನ್ನು ತೊರೆದೆನ್ನೊಬ್ಬನಿಗೆ ಶರಣಾಗೆಲೊ 
ಸರ್ವ ಪಾಪದಿ ನಿನ್ನ ನಾನುಳಿಸುವೆನು, ಚಿಂತಿಸಬೇಡೆಲೊ' 


ಎಂದು ಗೀತೆಯು ಅಭಯವನ್ನು ನೀಡುತ್ತದೆ. ಶ್ರದ್ಧೆ ಯಿಂದ ಗೀತಾ 
ಮಾತೆಗೆ ಶರಣಾದವನ ಮೋಹವಳಿದು ಜ್ಞಾನ ಜ್ಯೋತಿಯು ಪ್ರಜೃಲಿಸ 
ಹತ್ತು ವದು-ಗೀತೆಯ ತತ್ವ ರತ್ನಗಳು ಒಂದೊಂದಾಗಿ ಪ್ರಕಾಶಿಸುವುವು. 
ಆ ಬೆಳಕಿನಲ್ಲಿ ಆತನಿಗೆ ಸರಿಯಾದ ಮಾರ್ಗವು ತಾನಾಗಿಯೇ ಕಾಣಿಸಿ 
ಕೊಳ್ಳು ವುದು, 


ix 


ಉಪಾಸಕರು ಗೀತೆಯನ್ನು ಓದಿದರಷ್ಟೇ ಸಾಲದು. ಇದರಲ್ಲಿಯ 
ಒಂದೊಂದು ಮಾತನ್ನು ಚೆನ್ನಾಗಿ ಮನನಮಾಡಿಕೊಂಡು ಆಚರಣೆಯಲ್ಲಿ 
ತಂದದ್ದಾದರೆ ಜೀವನವು ಸಾರ್ಥಕವಾದೀತು. ಸ್ವಾರ್ಥ, ಭ್ರಷ್ಟಾಚಾರಗಳು 
ತಾಂಡವವಾಡುತ್ತಿರುವ. ಈ ಕಾಲದಲ್ಲಿ ಮನುಷ್ಯನೂ ಮಾನವನಾಗಿ ಬಾಳಿ 
ಜೀವನದ ಸೌಂದರ್ಯವನ್ನು ಸವಿದು ಆನಂದಿಸ ಬೇಕಾದರೆ ಅಧ್ಯಾತ್ಮವು 
ವ್ಯವಹಾರದಲ್ಲಿ ಹಾಸು ಹೊಕ್ಕಾಗಿ ಬೆರೆಯಬೇಕು. ನೀತಿಯೇ ನಮ್ಮ 
ಊರುಗೋಲಾಗಬೇಕು. ಇದರ ವಿನಾ ಆತ್ಮೋದ್ಕಾ ರವಾಗಲೀ, ದೇಶದ 
ಉನ್ನತಿಯಾಗಲೀ ಸಾಧ್ಯವಿಲ್ಲಂದು ನನ್ನ ಪ್ರಾಮಾಣಿಕವಾದ ನಂಬಿಗೆ. 

ಸಂಸೃತ ಬಲ್ಲವರು ಮೂಲ ಭಗವದ್ಗೀತೆಯನ್ನು ಓದಿ ಅದರ ಸವಿ 
ಯನ್ನು ನೇರವಾಗಿ ಸವಿಯಬಹುದು. ಆದರೆ ಸಂಸ್ಕೃತ ಅರಿಯದ ಕನ್ನಡಿ 
ಗರ ಗತಿ ಏನು? ಅವರಿಗೂ ಈ ಗೀತಾಮೃತವು ದೊರಕುವ ಬಗೆಯಾ 
ವುದು? ಎಂಬ ಯೋಚನೆಯು ನನ್ನಲ್ಲಿ ಎಷ್ಟೋ ವರ್ಷಗಳಿಂದ ಸುಳಿ 
ದಾಡುತ್ತಿತ್ತು. ಗೀತೆಯ ಪದ್ಯಾನುವಾದವನ್ನು ಕನ್ನಡದಲ್ಲಿ ಮಾಡಬಾರ 
ದೇಕೆಂಬ ವಿಚಾರವೂ ಒಮ್ಮೆ ಮಿಂಚಿ ಹೋಯಿತು. 


"ಬರುವುದೇನುಂಟೊಮ್ಮೆ ಬರುವ ಕಾಲಕೆ ಬಹುದು, 
ಬಯಕೆ ಬರುವುದರ ಕಣ್ಸನ್ನೆ ಕಾಣೋ, 


ಎಂಬಂತೆ ಈಶ ಪ್ರೇರಣೆಯಿಂದ ಬಯಕೆಯು ಸಂಕಲ್ಪದ ರೂಪ 
ವನ್ನು ತಾಳಿತು. 

ಭಗವದ್ಗೀತಾಮೃ ತವನ್ನು ಕನ್ನಡದ ಬಟ್ಟಿಲಲ್ಲಿ ಹಾಕಿ ಕನ್ನಡಿಗರಿಗೆ 
ಉಣಬಡಿಸುವ ಸೇವೆಗಾಗಿ ಭಗವಂತನೇ ನನ್ನನ್ನು ನಿಯಮಿಸಿರುವದಾಗಿ 
ಭಾವಿಸಿ ಗೀತೆಯ ಅಭ್ಯಾಸ ಪ್ರಾರಂಭಮಾಡಿದೆ. ಭಗವದ್ಗೀತೆಯನ್ನು ಅನು 
ವಾದಿಸುವದು ಒಂದು ಸಾಹಸದ ಕಾರ್ಯ. ಈ ಮಹತ್ಕಾರ್ಯ ಸಾಧನೆಗೆ 
ಬೇಕಾಗುವಂತಹ ಭಾಷಾ ಜ್ಞಾನ, ಛಂದಸ್ಸಿನ ಜ್ಞಾನ, ಅಧ್ಯಾತ್ಮ ಮನೋ 
ಭಾವ ಇವುಗಳಾವುವೂ ನನ್ನಲ್ಲ ಸಾಕಷ್ಟು ಇಲ್ಲವೆಂಬ ಅರಿವಿನ ಜೊತೆಗೆ 
ಭಯವೂ ಬಾರದಿರಲಿಲ್ಲ. ಸ್ವಾಧ್ಯಾಯವೆಂದು ಪ್ರಾರಂಭಿಸಿದ ಕಾರ್ಯವು 
ಕಾಲ ಕ್ರಮೇಣ ಅನುವಾದ ರೂಪವನ್ನು ತಾಳಿತು. ಈ ಸಂದರ್ಭದಲ್ಲಿ 


x1 


ಚಾರ್ಯರು, ಅಗ್ನಿಹೋತ್ರಿ ಜಯತಶೀರ್ಥಾಚಾರ್ಯರು-ದಿ. ಹರವಾಳ 
ಕಿಶನರಾಯರು ಮತ್ತು ನನ್ನ ಮಾವಂದಿರಾದ ದಿ, ವಾಸುದೇವಶಾಸ್ತ್ರಿ, 
ಇವರೆಲ್ಲರು ಅನುವಾದವನ್ನು ಓದಿ, ಕೇಳಿ ಕಾಲಕಾಲಕ್ಕೆ ಸೂಕ್ತ ಸಲಹೆ 
ಗಳನ್ನು ಕೊಟ್ಟು ಈ ಕೃತಿಗೆ ಈಗಿನ ರೂಪವನ್ನು ಕೊಡಲು ಕಾರಣ 
ರಾಗಿದ್ದಾರೆ. 

ಪದ್ಮಶ್ರೀ ವಿ, ಕೃ. ಗೋಕಾಕರು ಅನುವಾದದ ಹಸ್ತ ಪ್ರತಿಯನ್ನು 
ಓದಿ ಉಪಯುಕ್ತ ಸಲಹೆಗಳನ್ನಿತ್ತು ದಲ್ಲದೆ, ಇದಕ್ಕೆ ಮುನ್ನು ಡಿಯನ್ನೂ 
ಬರೆಯುವ ಅನುಗ್ರಹ ಮಾಡಿ ನನ್ನನ್ನು ಬಹಳೇ ಉಪಕೃತನನ್ನಾಗಿ 
ಮಾಡಿರುವರು. 

ಕಲಬುರ್ಗೆಯ " ಕನ್ನಡ ಸಾಹಿತ್ಯ ಸಂಘ' ದವರು ಸಂಘದ ಪರ 
ವಾಗಿ ಇದನ್ನು ಪ್ರಸಿದ್ಧಿಸುವ ಹೊಣೆ ಹೊತ್ತು ನನ್ನನ್ನು ಪ್ರೋತ್ಸಾಹಿಸಿ 
ದ್ದಾರೆ. 

ಈ ಎಲ್ಲ ಮಹನೀಯರಿಗೂ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳು, 


ಕಲಬುರ್ಗಿ ಸಜ್ಮನ ವಿಧೇಯ, 
J ವೆಂಕಟರಾವ ರಾಮಚಂದ್ರರಾವ ನಾಯಕ 
(ನಿವೃತ್ತ ಜಿಲ್ಲಾ ಶಿಕ್ಷಣಾಧಿಕಾರಿ) 


೨.೭.೧೯೬೪. 


ಭಾಸ 


p< 


ಅನೇಕ ಗ್ರಂಥಗಳನ್ನು ಅವಲೋಕಿಸುವ ಸದವಕಾಶವೂ ನನಗೆ ಲಭಿಸಿತು, 
ಆದರೂ ಗೀತೆಯನ್ನು ಯಥಾರ್ಥವಾಗಿ ಅರಿತುಕೊಳ್ಳುವ ಸೌಭಾಗ್ಯ ಇನ್ನೂ 
ನನಗೆ ಲಭಿಸಬೇಕಾಗಿದೆ. ಈ ದೃಷ್ಟಿಯಿಂದ ನಾನೊಬ್ಬ ಅಜೀವ ವಿದ್ಯಾ 
ರ್ಥಿಯೇ ಸರಿ. ಅಂತೂ ೧೯೩೬ರಲ್ಲಿ ಪ್ರಾರಂಭವಾದ ಅನುವಾದ ಕಾರ್ಯವು 
೧೯೬೪ರಲ್ಲಿ "ಕನ್ನಡ ಭಗವದ್ಗೀತೆ'ಯ ರೂಪದಲ್ಲಿ ಕನ್ನಡಿಗರ ಸೇವೆಗಾಗಿ 
ಅರ್ಬತವಾಗುತ್ತಿ ರುವದು ಸಂತೋಷದ ಸಂಗತಿ. ಜಿಜ್ಞಾಸುಗಳಾದ ಓದುಗರ 


ಸೌಲಭ್ಯಕ್ಕಾಗಿ ಮೂಲವನ್ನೂ ಇದರಳ್ಳಿ ಸೇರಿಸಲಾಗಿದೆ. ಸುಹೃದಯರಾದ 


ಕನ್ನಡಿಗರು ಇದನ್ನೋದಿ ಗೀತೆಯ ಮಾಧುರ್ಯವನ್ನು ಸವಿದು ಆನಂ 
ದಿಸುವಂತಾದರೆ ಈ ಕೃತಿಯು ಸಾರ್ಥಕವೆಂದು ನನ್ನ ಭಾವನೆ. ಈ ಉದ್ದೇ 
ಶವು ಎಷ್ಟರ ಮಟ್ಟಿಗೆ ಸಾಧಿಸಿದೆ ಎಂಬುದನ್ನು ನಿಷ್ಠಾಯುಕ್ತ್‌ ಓದುಗರೇ 
ಹೇಳಬೇಕು. 

ಕನ್ನಡದಲ್ಲಿ ಈಗಾಗಲೇ ಗೀತೆಯ ಹಲವಾರು ಪದ್ಯಾನುವಾದಗಳು 
ರಚಿತವಾಗಿವೆ. ಮತ್ತೆ ಈ ಅನುವಾದದ ಅವಶ್ಯಕತೆ ಏನು? ಎಂದು ಕೆಲ 
ವರು ಕೇಳಬಹುದು, ಈ ಪ್ರಶ್ನೆಗೆ ನನ್ನಲ್ಲಿ ನೇರವಾದ ಉತ್ತರವಿಲ್ಲ. 
ಬೇಕಾಗಿ ಈ ಅನುವಾದಕ್ಕೆ ನಾನು ಕೈ ಹಾಕಿದವನಲ್ಲ. ಭಗವತೈೇರಣೆಯಿಂ 
ದಲೆ ನಡೆದ ಈ ಕಾರ್ಯಕ್ಕೆ ನಾನು ನಿಮಿತ್ತ ಮಾತ್ರನಾಗಿರುವೆ. ಅನೇಕ 
ಹಿರಿಯರು ಸುಂದರವಾದ ಪುಷ್ಪ ಹಾರಗಳಿಂದಲೂ, ಮುತ್ತಿನ ಸರಗ 
ಳಿಂದಲೂ, ವಜ್ರ ವೈಡೂರ್ಯಗಳಿಂದಲೂ, ಅಲಂಕರಿಸಿ ಗೀತಾ ಮಾತೆಯ 
ಪೂಜೆಮಾಡಿ ಧನ್ಯರಾಗಿರಬಹುದು. ಆ ಮಹಾ ತಾಯಿಯ ಚರಣಗಳಲ್ಲಿ 
ಪುತ್ರನೊಬ್ಬನು ಶ್ರದ್ಧೆಯಿಂದ ಸಲ್ಲಿಸಿದ ಇನ್ನೊಂದು ಕುಸುಮ ಇದು 
ಏಕಾಗಬಾರದು ? ಎಂದು ಮಾತ್ರ ನನ್ನ ಉತ್ತರ. "ಕೆರೆಯ ನೀರನು ಕೆರೆಗೆ 
ಹಾಕಿ ವರವ ಪಡೆದಂತೆ' ಈಶಾನುಗ್ರಹ ಸಂಕೇತವಾದ ಈ "ಕನ್ನಡ 
ಭಗವದ್ಗೀತೆ'ಯನ್ನು ಆ ಪುರುಷೋತ್ತ ಮನಿಗೆ ಅನನ್ಯ ಭಾವದಿಂದ ಅರ್ಪಿಸಿ 
ಕೃತ-ಕೃತ್ಯನಾಗುವೆ. 

ಈ ಕೆಲಸದಲ್ಲಿ ನನಗೆ ಅನೇಕ ಸ್ನೇಹಿತರು ನೆರವುನೀಡಿದ್ದಾರೆ. ನಾನು 
ಅವರೆಲ್ಲರನ್ನೂ ಇಲ್ಲ ಸ್ಮರಿಸದಿರಲಾರೆ, 

ಸರ್ವಶ್ರೀ-ತವಗ ಭೀಮಶೇನರಾಯರು, ಬೆಂಡೆಬಿಂಬಳಿ ರಾಮಾ 


79) 


ಒಲುಮೆಯ ಕನ್ನಡ ಜನತೆಗೆ. 


ಗೀತೆಯ ಮಹಿಮೆ 


ಪುಣ್ಯ ಗೀತಾ ಶಾಸ್ತ್ರವನು ನಿಯಮದಲಿ ಪಠಿಸುವ ಪುರುಷನು | 
ಬನ್ನ ಭಯಗಳನಳಿದು ವಿಷ್ಣು ಪದಾರವಿಂದವ ಪಡೆವನು Il oll 


ಇನ್ನು ಪ್ರಾಣಾಯಾಮ ಮಾಡುತ ಗೀತೆ ಪಠನದಿ ಮಗ್ನನು | 
ಮುನ್ನ ಜನ್ಮದಿ ಮಾಡಿದಂತಹ ಪಾಪಗಳ ತಾ ಕಳೆವನು ॥ ೨॥ 


ಸಾಕು ಗೀತಾಂಬುಧಿಯ ಒಂದೇ ಸ್ನಾನ ಭವಮಲ ತೊಳೆಯಲು ॥ಷ॥ 


ಇಂಥ ಗೀತಾಧ್ಯಯನ ಸಾಲದೆ? ಅನ್ಯ ಶಾಸ್ತ್ರಗಳೇಕೆಲೊ | 
ಸ್ವಂತ ಕೃಷ್ಣ ಮುಖಾರವಿಂದದೊಳುದಿಸಿ ಬಂದಿಹುದಿದು ಎಲೊ ॥೪॥ 


ವಿಷ್ಣು ವದನದಿ ಸಾಗಿ ಬಂದಿತು ಭಾರತಾಮೃ ತವೆಲ್ಲವು | 
ಘನ್ನ ಗೀತಾ ಜಾಹ್ನವಿಯ ಜಲಪಾನ ಮುಕ್ತಿಯ ಮಾರ್ಗವು ॥ ೫॥ 


ಸರುವ ಉಪ ನಿಷದಗಳು ಗೋಗಳು, ಕರೆಯುವವ ವಸುನಂದನ। 
ಕರುವು ನರ, ಸುಜ್ಞಾನಿ ಭೋಕ್ತೃವು, ಕ್ಷೀರ ಗೀತಾಮೃತ ಘನ ॥೬॥ 


ದೇವಕೀ ಪುತ್ರನ ಗೀತೆಯೊಂದೆ ಶಾಸ್ತ್ರವು 

ದೇವಕೀ ಪುತ್ರ ತಾ ನೊಬ್ಬನೇ ದೇವನು | 

ಭಾವದಲ್ಲಿ ಆತನ ನಾಮ ಒಂದೆ ಮಂತ್ರವು 

ಸೇವೆ.ಆ ದೇವನ ಗೈವುದೊಂದೆ ಕರ್ಮವು ॥೭॥ 


೧೮, 


ಅನುಕ್ರಮಣಿಕೆ 


ವಿಷಯ ಪುಟಗಳು 


ಪುಟಗಳು 


(ಅನುವಾದ) (ಮೂಲ) 


ಅರ್ಜುನ ವಿಷಾದಯೋಗ ೧- ೬ 


ಸಾಂಖ್ಯಯೋಗ ೭-೧೪ 
ಕರ್ಮಯೋಗ ೧೫-೧೯ 
ಜ್ಞಾನಯೋಗ ೨೦-೨೪ 
ಸಂನ್ಯಾಸಯೋಗ ೨೫-೨೮ 


ಆತ್ಮಸಂಯಮಯೋಗ ೨೯-೩೪ 


ಜ್ಞಾನವಿಜ್ಞಾನಯೋಗ ೩೫-೩೮ 
ಅಕ್ಷರಬ್ರ ಹ್ಮಯೋಗ ೩೯-೪೨ 
ರಾಜವಿದ್ಯಾರಾಜಗುಹ್ಯ 

ಯೋಗ ೪೩-೪೬ 
ವಿಭೂತಿಯೋಗ ೪೭-೫೧ 
ವಿಶ್ವರೂಪದರ್ಶನ ೫೨-೬೦ 
ಭಕ್ತಿಯೋಗ ೬೧-೬೩ 
ಕ್ಷೇತ್ರಕ್ಷೇತ್ರಜ್ಞ ವಿಭಾಗ 

ಯೋಗ ೬೪-೬೭ 


ಗುಣತ್ರ್ರ ಯವಿಭಾಗಯೋಗ ೬೮.೭೧ 


ಪುರುಷೋತ್ತ ಮಯೋಗ ೭೨-೭೪ 
ದೈವಾಸುರಸಂಪದ್ವಿಭಾಗ 

ಯೋಗ ೭೫-೭೭ 
ಶ್ರದ್ಧಾತ್ರ್ರಯವಿಭಾಗ 

ಯೋಗ ೭೮-೮೧ 


ಮೋಕ್ಷಸಂನ್ಯಾಸಯೋಗ ೮೨-೯೦ 


೯೩- ೯೮ 
೯೯-೧೦೭ 
೧೦೮-೧೧೨ 
೧೧೩-೧೧೭ 
೧೧೮-೧೨೧ 
೧೨೨-೧೨೭ 
೧೨೮-೧೩೧ 
೧೩೨-೧೩೫ 


೧೩೬-೧೩೯ 
೧೪೦-೧೪೪ 
೧೪೫-೧೫೩ 
೧೫೪-೧೫೬ 


೧೫೭-೧೬೦ 
೧೬೧-೧೬೩ 
೧೬೪-೧೬೬ 


೧೬೭-೧೬೩ 


೧೭೦-೧೭೩ 
೧೭೪-೧೮೨ 


ಶ್ಲೋಕಗಳ 


೪೭ 
೭೨ 
೪೩ 
೪೨ 
೨೯ 
೪೭ 
೩೦ 
೨೮ 


೩೪ 
೪೨ 
೫೫ 
೨೦ 


೨೮ 
೭೮ 


ಕನ್ನಡ ಭಗನಧೀತೆ 


ಅಧ್ಯಾಯ ೧. 
ಅರ್ಜುನ ವಿಷಾದಯೋಗ 


ಧೃತರಾಷ್ಟ್ರ: 

ಪುಣ್ಯಮಯ ಕುರುಕ್ಷೇತ್ರದಲಿ ಸೇರಿರುವ ಯುದ್ಧಾ ಪೇಕ್ಷೆಯ | 
ನನ್ನ ಮಕ್ಕಳು ಮತ್ತೆ ಪಾಂಡವರೇನುಗೈದರು ಸಂಜಯ 
ಸಂಜಯ: 

ಪಾಂಡವರು ವ್ಯೂಹದಲಿ ನಿಲಿಸಿದ ಪಡೆಯ ಕೌರವರಾಯನು | 
ಕಂಡು ದ್ರೋಣರ ಬಳಿಗೆ ಪೋಗುತ ನುಡಿದನಾಗೀನುಡಿಯನು 
ನಿಟ್ಟ ಪುದು ಆಚಾರ್ಯ ನಿಮ್ಮಯ ಕುಶಲಬುದ್ಧಿ ಯ ಶಿಷ್ಯನು | 
ಧೃಷ್ಟದ್ಯುಮ್ನನು ಸಜ್ಜು ಗೊಳಿಸಿದ ಪಾಂಡವರಘನ ಪಡೆಯನು 


ಇಲ್ಲಿ ಸೇನೆಯಲಿಹರು ನರಭೀಮರಿಗೆ ಸರಿಸಮ ಶೂರರು | 
ಒಳ್ಳೆ ಹಿರಿಬಿಲ್ಲಾಳು ಸಾತ್ಯಕಿ, ದ್ರುಪದವೀರ, ವಿರಾಟಿರು 


ಧೃಷ್ಟ ಕೇಶೂ ಜೇಕಿತಾನನು, ಶೂರ ಕಾಶೀರಾಜನು | 
ಶ್ರೇಷ್ಠ ಮಾನವ ಶೈಬ್ಯ, ಆ ಪುರುಜಿತ್ತು ಕುಂತೀಭೋಜನು 


ಉತ್ತಮೌಜ ಬಲಿಷ್ಠ ಆ ಅಭಿಮನ್ಯು, ದ್ರೌಪದಿಕುವರರು | 
ಮತ್ತೆ ವಿಕ್ರಮಿ ಯುಧಾಮನ್ನು ವು ಆ ಮಹಾರಥರೆಲ್ಲರು 


) 


ನಮ್ಮ ಸೇನೆಯ ಪ್ರಮುಖ ಯೋಧರ, ನಾಯಕರುಗಳ ಹೆಸರನು 
ನಿಮ್ಮ ಜ್ಞಾಪಕಕಾಗಿ ವಿಪ್ರೋತ್ತಮರೆ, ಕೇಳಿರಿ ಒರೆವೆನು 
1 « 


| 


loll 


॥ ೨॥ 


lal 


॥೪॥ 


|| ೫1 


Il all 


॥೭॥ 


೨ ಕನ್ನಡ ಭಗವದ್ಗೀತೆ 


ತಾವು. ಭೀಷ್ಮರು, ಸಮರದಲಿ ಜಯಶಾಲಿ ಕೃಪ ಪನು, ಕರ್ಣನು | 
ಆ ವಿಕರ್ಣನು ಮತ್ತೆ ಭೂರಿಶ್ರವನು ಅಶ್ವ ತಾ ಮನು ॥ ೮| 


ಅನ್ಯರೆನಿಬರೊ ವಿವಿಧ ಶಸ್ತ್ರಗಳನ್ನು ಧರಿಸಿದ ವೀರರು | 
ಎನ್ನ ದೆಸೆಯಿಂ ಪ್ರಾಣದಾಸೆಯ ತೊರೆದ ಯುದ್ಧ ಪ್ರವೀಣರು 1೯! 


ಇಹುದಪರ್ಯಾಪ್ತ ವದು ನಮ್ಮೀ ಭೀಷ್ಮರಕ್ಷಿತ ಸೇನೆಯು | 
ಇಹುದು ತಾ ಪರ್ಯಾಪ್ತ ಅವರಾಭೀಮ ರಕ್ಷಿತ ಸೇನೆಯು ll 0೦ | 


ಮಲ್ಲ ವ್ಯೂಹ ಪ್ರ ಪ ವೇಶ ಮಾರ್ಗದಿ ನಿಮ್ಮನಿಮ್ಮಯ ಸ್ಮ ಳದೊಳು | 
ನಿಲ್ಲುತಲಿ ಸಂರಸ್ವಸಿರಿ ಭೀಷ್ಮರನೆ ನೀವುಗಳೆಲ್ಲರು ॥ 001 


ಕುರುಕುಲದ ಮುತ್ತಾತ ಭೀಷ್ಮನು ಮಾಡಿ ಸಿಂಹನಿನಾದವ | 
ಹೆರುಷಹುಟ್ವಿ ಸಲಾತನಲಿ ಬಲವಾಗಿ ಊದಿದ ಶಂಖವ | ೧೨ | 


ಬಳಿಕ ಶಂಖ, ನಗಾರಿ, ಡೋಲು, ಮೃದಂಗ, ಗೋಮುಖವೆಲ್ಲವು | 
ಮೊಳಗಲೊಂದೇಕಾಲಕಾಯಿತು ಬಹು ಭಯಂಕರ ಶಬ್ದವು ॥ ೧೩ | 


ಬಿಳಿಯ ಕುದುರೆಯ ಹಿರಿಯ ರಥದೆಲಿ ಕುಳಿತ ಅರ್ಜುನ ಕೃಷ್ಣರು | 
ಬಳಿಕ ತಮ್ಮಯ ದಿವ್ಯಶಂಖಗಳೂದಿದರು ಅವರೇರ್ವರು ॥ ೧೪ | 


ಹರಿಯು ಊದಿದ ಪಾಂಚಜನ್ಯವ, ದೇವದತ್ತವ ಆ ನರ | 
ಭರದಿ ಊದಿದ ಪೌಂಡ್ರಶಂಖವ ಭೀಮಕರ್ಮಿ ವೃಕೋದರ 1 ೧೫ | 


ತಾನು ಆಗ ಅನಂಶವಿಜಯವನೂದಿದನು ನೃಪ ಧರ್ಮನು | 
ಆ ನಕುಲ ಸುಃಘೋಷವನು, ಮಣಿಪುಷ್ಪಕವ ಸಹದೇವನು ॥ ೧೬ | 


ಶ್ರೇಷ್ಠ ಧನುವಿನ ಕಾಶಿರಾಜ, ಶಿಖಂಡಿ ತಾಮಹ ರಥಿಕನು | 
ಧೆ ಷ್ಟದ್ಯುಮ್ನ, ಅಜೇಯ ಸಾತ್ಯಕಿ, ಮತ್ತೆ ರಾಜ ವಿರಾಟಿನು ೧೭: 


EES ENE SE ES EEN RB ಜ್ಯ 


tl NAS 


ಕನ್ನಡ ಭಗವದ್ಗೀತೆ & 


ದ್ರುಪದ ಮತ್ತಭಿಮನ್ಯು ವೀರನು, ದ್ರೌಪದಿಯ ಸುತರೈವರು | 
ನೃಪನೆ, ಬೇರೆಬೇರೆ ಶಂಖಗಳೂದಿದರು ಅವರೆಲ್ಲರು Il ೧೮ Il 


ಪೃಥ್ವಿ ಯೊಳು. ಆಕಾಶದಲ್ಲಿಯು, ಆ ತುಮುಲಧ್ವನಿ ಇಡುಗಿತು | 
ಮತ್ತೆ ಆ ಧೃತರಾಷ್ಟ್ರ ಪುತ್ರರ ಎದೆಗಳನು ತಾ ಬಿರಿಯಿತು Il oF Il 


ಧಾರ್ತರಾಷ್ಟ್ರರು ಸಿದ್ಧ ರಾಗುತ ಶಸ್ತ್ರ ಹೂಡುವ ಸಮಯದಿ ! 


ಪಾರ್ಥಕಏಕೇತನನು ಅವರನು ನೋಡಿ ಬಿಲ್ಬನ್ನೇರಿಸಿ Il ೨೦॥ 


ಯ 


ನುಡಿದನಾಗೀ ವಚನವನು ತಾ ಹೃಹೀಕೇಶನಿಗರಸನೆ | 


ಅರ್ಜುನ: 
ಪಡೆಗಳೆರಡರ ನಡುವೆ ನಿಲ್ಲಿಸು ಎನ್ನರಥವನು ಕೃಷ್ಣನೆ ॥ ೨೧॥ 


ಯಾರು ಯುದ್ಧವ ಬಯಸಿ ನಿಂತಿಹರವರ ನೀಕ್ಷಣ ನೋಳ್ಪೆನಾ | 
ಆರ ಸಂಗಡ ಕಾದ ಬೇಕಾಗಿಹುದೊ ಈ ಕೊಳುಗುಳದಿ ನಾ | ೨೨ ॥ 


ದುಷ್ಕ ಮತಿ ದುರ್ಯೊೋಧನಗೆ ಆಹವದಿ ಹಿತವನ್ನೆ ಸಗಲು | 
ದಿಟ್ಟಿಸುವೆನೀಗಿಲ್ಲಿ ಬಂದಿಹರಾರು ಯುದ್ಧ ವ ಮಾಡಲು Il ೨೩॥ 


ಸಂಜಯ: 
ಅರಸನೇ, ಅರ್ಜುನನು ಪೇಳಿದ ತೆರದೊಳಾ ಶ್ರೀ ಕೃಷ್ಣನು | 


ಎರಡು ದಳಗಳ ನಡುವೆ ತಂದಿರಿಸುತ್ತ ಉತ್ತಮ ರಥವನು Il ೨೪॥ 


ಸರುವ ಅರಸರ, ಭೀಷ್ಮ-ದ್ರೋಣರ ಸಮ್ಮುಖದೊಳಿಂತೆಂದನು | 
ನರನೆ, ನೀ ನೋಡಿಲ್ಲಿ ಸೇರಿರುವಂಥ ಈ ಕೌರವರನು ॥ ೨೫॥ 


ನರನು ಕಂಡನು ಉಭಯ ಸೇನೆಗಳಲ್ಲಿ ನಿಂತಿಹ ಏತೃಗಳ | 
ಗುರುವು, ಸೋದರ, ಮಿತ್ರ, ಮಾತುಳ, ಮಕ್ಕಳನು, ಮೊಮ್ಮಕ್ಕಳ ॥ 


೪ ಕನ್ನಡ ಭಗವದ್ಗೀತೆ 


ಇನ್ನು ಹಿತಚಿಂತಕರ, ಶೃಶುರರ ಮತ್ತೆ ಮುತ್ತಾ ತರುಗಳ | 
ಕಣ್ಣು ಅರಳಿಸಿ ನೋಡಿ ನಿಂತಿಹ ಸರ್ವಬಾಂಧವ ಜನಗಳ ॥ ೨೬-೨೭ | 


ಪರಮಕರುಹಾಭರಿತನಾಗಿ ವಿಷಾದದಲಿ ನರ ನುಡಿದನು 


ಅರ್ಜುನ: 
ಹರಿಯೆ, ನೋಡಲು ಸಮರಕಣಿಯಾಗಿರುವ ನಮ್ಮೀಜನರನು ॥ ೨೮ | 


ಬಾಯಿ ಆರುತಲಿಹುದು ಎನ್ನಯ ಗಾತ್ರಗಳು ಸ ದುವು। 
ಶಿ ಖು 


ಕಾಯ ಕಂಬಸುತಿಹುದು ರೋಮಾಂಚಗಳು ತೋರು ುತಲಿರುವುವು॥ ೨೯: 


ನನ್ನ ಕರದಿಂ ಕಳಚುತಿದೆ ಗಾಂಡೀವ, ಮೈಕಾದಿರುವುದು | 
ನನ್ನ ಮನ ವಿಭ್ರಮಿಸುವುದು, ನನಗೆದ್ದು ನಿಲ್ಲಲು ಆಗದು | ೩೦ | 


ಕಾಣುತಿರುವೆನು ಕೇಶವನೆ, ವಿಪರೀತ ಅಪಶಕುನಗಳನು | 
ನಾನು ಕೊಂದೊಡೆ ರಣದಿ ಸ್ವಜನರ, ಶ್ರೇಯವಾಪುದೆೊ ಅರಿಯೆನು 1೩೧ 


ರಾಜ್ಯ ಬಯಸೆನು, ವಿಜಯ ಸುಖಗಳನೊಲ್ಳೆನೈ ಗೋವಿಂದನೆ | 
ರಾಜ್ಯದಿಂದೆನಗೇನು, ಭೋಗದ ಬಾಳು ಏತಕೆ ಕೃಷ್ಣನೆ las 


ಭೋಗ-ಸುಖ-ರಾಜ್ಯಗಳೆ ಬಯಸುವೆವಾರಿಗೋಸುಗ ನಾವೆಲೊ | 
ತ್ಯಾಗಮಾಡುತ ಪ್ರಾ ಜಧನಗಳ, ರಣದಿ ನಿಂತಿಹರವರೆಲೊ || aa 


ಬತರು, ತಾತರು, ಮಾತುಳರು, ಮಾವಂದಿರಿನ್ನಾಚಾರ್ಯರು | 
ಸುತರು, ಪೌತ್ರರು, ಭಾವಮೈದುನರಿನ್ನು ಇತರಾಪ್ತೇಷ್ಠರು lav 


ಮೂರು ಲೋಕದ ರಾಜ್ಯ ದೊರೆತರು ಕೊಲ್ಲಬಯಸೆನು ಇವರನು | 
ಧಾರುಣಿಯ ಮಾತೇಕೆ ಕೃಷ್ಣನೆ ಕೊಲಲಿ ಅವರೇ ನನ್ನನು ॥ ೩೫ 


ನಮಗದಾವಕ್ಕ ರತೆ ಕೃಷ್ಣನೆ? ಕೊಲಲು ಈ ಕೌರವರನು | 
ನಮಗೆ ಸೋಂಕದೆ ಪಾಪ? ಕೊಂದೊಡೆ ಆತ-ತಾಯಾದವರನು | ೩೬ 


pp 


ES 


ಕನ್ನಡ ಭಗವದ್ಗೀತೆ ೫ 


ನಮ್ಮ ಕೌರವ ಬಂಧುಗಳ ಕೊಲ್ಬುವುದು ಹಿತ-ನಮಗಲ್ಪವೈ | 
ನಮ್ಮ ಜನರನು ಕೊಲಲು ಮಾಧವ, ನಮಗೆ ಬಹ ಸುಖವಾವುದೈ ॥ ೩೭ ॥ 


ಮತ್ತೆ ಲೋಭದಿ ಬುದ್ಧಿ ಯನು ಕಳಕೊಂಡ ಈ ಜನರೆಲ್ಲರೂ | 
ಮಿತ್ರ ದ್ರೋಹದ ಪಾಪ, ಕುಲಕ್ಷಯ ದೋಷಕಾಣದೆ ಹೋದರೂ ॥೩೮॥ೃ 


ಕುಲವಿನಾಶದಿ ಬರುವ ದೋಷವ ನಾವು ಕಂಡಿರುವಾಗಲು | 
ತಿಳಿಯಬಾರದದೇಕೆ ಕೃಷ್ಣನೆ, ಪಾಪ ವಿಮುಖರದಾಗಲು ll ೩೯॥ 


ಕುಲದ ನಾಶದಿ ಆ ಸನಾತನ ಕುಲದ ಧರ್ಮವು ಅಳಿವುದು | 
ಅಳಿಯೆ ಧರ್ಮವು, ಕುಲವನೆಲ್ಲ ಅಧರ್ಮ ವ್ಯಾಪಿಸಿಬಿಡುವುದು ॥ ೪೦ ॥ 


ಪ್ರಬಲವಾಗಲಧರ್ಮ ಕೆಡುವರು ಕುಲದ ಸ್ತ್ರೀಯರು ಕೃಷ್ಣನೆ | 
ಅಬಲೆಯರು ಕೆಡೆ ವರ್ಣ ಸಂಕರವಾಗುವುದು ವಾರ್ನ್ಷೇಯನೆ ॥ ೪೧॥ 
ವರ್ಣಸಂಕರ ಕುಲವ ಕುಲಗೇಡಿಗಳ ಸೆಳೆವುದು ನರಕದಿ | 

ಇನ್ನವರ ಪಿತೃಗಳಿಗೆ ದುರ್ಗತಿ, ಶ್ರಾದ್ಧ ಕರ್ಮದ ಲೋಪದಿ ॥ ೪೨॥ 


ಕುಲದ ಘಾತಕರೆಸಗುತಿಹ ಈ ವರ್ಣಸಂಕರ ದೋಪದಿ | 
ಕುಲದ-ಜಾತಿಯ ಆ ಸನಾತನ ಧರ್ಮ ಅಳಿವುದು ಮೂಲದಿ ॥೪೩॥ 


ಹರಿಯೆ, ಆ ಕುಲಧರ್ಮ ಭ್ರಷ್ಟರು ಆದ ಮನುಜರ ವಾಸವು | 
ನರಕದಲ್ಲಿಯೆ-ತಪ್ಪುದೇ ಇಹುದೆಂದು ಕೇಳುತಲಿರುವೆವು Il 99 Il 


ಅಲಲ! ಅತಿ-ಘನ ಪಾಪ ಕೃತ್ಯ ವನೆಸಗಲಣಿ ನಾವಾದೆವೈ | 
ಕೊಲಲು ಸ್ವಜನರ ರಾಜ್ಯ-ಸುಖ ಲೋಭಿಸುತ ಸಜ್ಮಾಗಿರುವೆವೈ ॥ ೪೫॥ 


ಶಸ್ತ್ರಧರಿಸದ ಸೇಡು ಬಗೆಯದ ನನ್ನನೀ ರಣರಂಗದಿ | 
ಶಸ್ತ್ರಧರಿಸಿದ ಅವರೆ ಕೊಂದರೆ ನನಗೆ ಕ್ಲೇಮವು ಬಹುಳದಿ ॥ ೪೬॥ 


೬ ಕನ್ನಡ ಭಗವದ್ಗೀತೆ 


ಸಂಜಯ: 


ಪೇಳುಶೀಪರಿ ಶೋಕದಲಿ ಕಳವಳಿಪ ಚಿತ್ತದಿ ಪಾರ್ಥನು | 
ಕಾಳಗದಿ ತಾ ಬಿಲ್ಲುಬಾಣ ಬಿಸಾಟು ರಥದಲಿ ಕುಳಿತನು ॥ ೪೭ 


ಜ್‌ 
ಶ್ರೀಕೃಷ್ಠಾರ್ಪಣವು 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಾವಾದದಿ | 
ಈಗ ಕೊನೆ, ಅರ್ಜುನ ವಿಷಾದದಯೋಗ ಪ್ರಥಮಾಧ್ಯಾಯದಿ॥ 


ಅಭ್ಯಾಯ ೨, 
ಸಾಂಖ್ಯ ಯೋಗ 


ಸಂಜಯ: 
ಮರುಗುಶೀಪರಿ ಕರುಣೆಯಲಿ ಕಿಜ್ಲೇರು ತುಂಬಿರುವಾತಗೆ | 
ಒರೆದನೀ ವಚನವನು ಮಧುಸೂದನನು ಶೋಕಿಸುವಾತಗೆ 


ಶ್ರೀ ಕೃಷ್ಣ: 


| ನಿನ್ನನೆಂತಾವರಿಸಿತರ್ಜುನ, ವಿಷಮ ಸಮಯದಿ ಮೋಹವು | 
' ಇನ್ನಿದಾರ್ಯರಿಗನುಚಿತವು, ಅಪಕೀರ್ತಿಕರ, ಅಸ್ವಗಣ್ಯವು 


' ನೀ ನಪುಂಸಕನಾಗದಿರು ಹೇ ಪಾರ್ಥ ! ನಿನಗಿದು ಸಲ್ಪದೈ | 


ಹೀನಮನ ದೌರ್ಬಲ್ಯ ತೊರೆದು ಪರಂತಪನೆ, ಎದ್ದೆ ಳೆಲೈ 


ಅರ್ಜುನ; 


ಮಾನ್ಯರಾದೀ ಭೀಷ್ಮ-ದ್ರೋಣರ ಎದುರಿಸುತ ರಣದೊಳಗೆ ನಾ | 
ಬಾಣಹೂಡುತ ಎಂತು ಕಾದಲಿ ಶತ್ರುಹರ ಮಧುಸೂದನಾ 


ಪೂಜ್ಯರಾದ ಗುರುಗಳ ಕೊಲ್ಲುವುದಕಿಂತಲು | 
ಈಜಗದಿ ಭಿಕ್ಷೆಯ ಅನ್ನ ತಿಂಬುದಧಿಕವು ॥ 
ಅರ್ಥವನ್ನೆ ಬಯಸುವ ಗುರುಗಳನ್ನು ಪಧಿಸಲು | 
ರಕ್ತಸಿಕ್ತವಾಗಿಹ ಭೋಗವಿಲ್ಲಿ ತಪ್ಪದು 


ನಾವೆ ಅವರ ಗೆಲ್ಲಲಿ, ನಮ್ಮನವರೆ ಗೆಲ್ಲಲಿ | 

ನಾವು ತಿಳಿಯದಾದೆವು, ಶ್ರೀಯವಾವುದಿದರಲಿ ॥ 

ಸ ಕೊಂದದಾರನು ಬದುಕ ಬಯಸಲಾರೆವೊ | 
ವೆ ಧಾರ್ತರಾಷ್ಟ್ರ ರು ನಿಂತಿರುವರೆದುರೆಲೊ 


Il oll 


॥ ೨॥ 


Il all 


॥೪॥ 


Il ೫॥ 


‘Wen 


7. = ———————~—— a ಎಚೃಸಫ್ರಪೂ ಎ ಪ ತತಸಬ 


ಕನ್ನಡ ಭಗವದ್ಗೀತೆ ೯ 
ಲಿ ಜಾ ನ 


ಂದ ರ 
ಇರುತಿಹನು ತಂದಗ ಸಮ, ಅವನೆ ಮೋಕ್ಷ ೯ನು॥ ೧೫॥ 


೯ 
ನ 2 


ಇರದಸತ್ಯಕೆ ಭಾವವೆಂದಿಗು, ಸತ್ಯಕಿರದು ಅಭಾವವು | 
ಟೆ ಪೂರ್ಣದಲಿ ಅರಿತಿಹನು ತತ್ವಜ್ಞಾನಿಯಂ ' ॥ ೧೬॥ 


ಆವನಿಂದಲಿ ಜಗವು ತುಂಬಿಹುದಾತ ತಿಳಿ ಅವಿನಾಶಿಯು | 
ವನಿಗು ಈ ನಾಶರಹಿತನ ನಾಶಮಾಡಲಸಾಧ್ಯವು ll ೧೭ | 


ನಾಶರಹಿತನ, ಅಪ್ರಮೇಯನ, ನಿತ್ಯನಾಗಿಹ ದೇಹಿಯ 
ಈ ಶರೀರ ವಿನಾಶಿ, ಅಂತೆಯೆ, ಕಾದು ನೀನು aie | ೧೮ ॥ 


ಕೊಲುವೆನವನನು ಮತ್ತೆ ಹತನವನಾದನೆಂಬುವರೀರ್ವರು | 
ತಿಳಿಯರೇನನು, ಸಾಯನಾತನು, ಅವನನಾರೂ ಕೊಲ್ಲರು Il oF Il 


ಮೃತ್ಯು-ಜನ್ಮಗಳಿಲ್ಲ, ಅವನೊಮ್ಮಿದ್ದು ಇರದಂತಾಗನು | 
ನಿತ್ಯ, ಶಾಶ್ವತ, ಅಜ, ಪುರಾತನ, ದೇಹವಳಿದರು ಉಳಿವನು ॥ ೨೦॥ 


ವಿತ್ಯನವ, ಅವಿನಾಶಿ, ಅವ್ಯಯ, ಅಜನು ಎಂದರಿವಾತನು | 
ಮತ್ತೆ ಯಾರನು ಎಂತು ಕೊಲಿಸುವ, ಅವನು ಕೊಲುವನದಾರನು ॥೨೧॥ 


ಎಂತು ನರ ಹಳೆ ಬಟ್ಟಿ ಬಿಡುತಿನ್ನೊಂದು ತೊಡುವನೊ ಹೊಸದನ್ನು | 
ಅಂತೆ ಜೀರ್ಣಶರೀರ ತ್ಯಜಿಸುತ ಜೀವ ಧೆರಿಪನು ಹೊಸದನು ll ೨೨॥ 


ಕಡಿಯಲಾರವು ಶಸ್ತ್ರ ಅವನನು ಜಲವು ಶೋಯಿಸಲಾರದು | 
ಸುಡದುಬೆಂಕಿಯು ಮತ್ತೆ ಅವನನು ಗಾಳಿ ಒಣಗಿಸಲಾರದು ॥ ೨೩॥ 


ಕತ್ತರಿಸಲೊಣಗಿಸಲು ದಹಿಸಲು ತೋಯಿಸಲು ಬರದವನನು | 
ನಿತ್ಯ ಅಚಲ ಸನಾತನನು ಸ್ಥಿರ ಇರುವನೆಲ್ಲೆಡೆಗಾತನು ॥ ೨೪॥ 


೮ ಕನ್ನಡ ಭಗವದ್ಗೀತೆ 


ದೈನ ನ್ಯ ದೋಷದಿಂದಲಿ ನಿಜಸ್ವಭಾವವ ಯಿತೈ | 
ಇನ್ನು ಧರ್ಮವರಿಯದೆ ನಾನು ನಿನಗೆ ಸಿ 
ನನ್ನ ಶ್ರೇಯವಾವುದು ನಿಶ್ಫ ಯದಿ ಪೇಳೆಲೆ, | 

ನಿನ್ನ ಶಿಷ್ಯನಾನಿಹೆ ಶರಣು ಬಂದೆ ಬೋಧಿಸೆ 


ಇಂದು ಹಗೆಗಳಿರದ ಸಮೃದ್ಧ ಧರೆಯ ರಾಜ್ಯವು | 

ಬಂದರೆಮಗೆ ಮತ್ತೆಯು ಅಮರರಾಧಿಪತ್ಯವು ॥ 

ಇಂದ್ರಿಯಗಳ ಶೋಷಿಪ ನನ್ನ ಶೋಕ ಕಳೆಯಲು 
ಒಂದುಪಾಯವಾದರು ನನಗೆ ತೋರದಿರ್ಪುದು Il 


ಸಂಜಯ: 
ಮಾಧವನಿಗೀಪರಿ ಪರಂತಪ ಗುಡಾಕೇಶನು ನುಡಿಯುತ | 
ಕಾದಲಾರೆನು ಎಂದು ಕ ಷ್ಞಗೆ ಪೇಳಿ ನೀರವನಾದ ತಾ || « 


ಕೃತ 


ಸೈನ್ಯ ವೆರಡರ ಮಧ್ಯದಲಿ ಧೃತ ರಾಷ್ಟ ನೇ, ಗೋವಿಂದನು | 


ಟ್ರ 
ಖಿನ್ನನಾದಾತನಿಗೆ ನಗುವನ "ತಿಂದಿ ಈ ನುಡಿ ನುಡಿದನು ॥ ೧ 
ಶ್ರೀ ಕೃಷ್ಣ 
ಜ್ಞಾನಿಯಂದದಿ ವಾದಿಸುವಿ ಅಳಬಾರದವರಿಗೆ ಅಳುತಿಹೆ | 
ಜ್ಞಾನಿಗಳು ಶೋಕಿಸರು ಮೃ ತರಿಗೆ ಮತ್ತೆ ಜೀವಿಸುವವರಿಗೆ ll oc 


ಹಿಂದೆ ನಾನೂ ನೀನು, ಈ ನೃಪರಿರಲೆ ಇಲ್ಲೆಂದಲ್ಲವು | 
ಮುಂದೆಯಾದರು ನಾವು ಎಲ್ಲರು ಇರುವುದಿಲ್ಲೆಂದಲ್ಲವು || ೧. 


ಎಂತು ಬಾಲ್ಯವೊ, ಯೌವನವೊ, ವೃದ್ಧಾಪ್ಯವೋ ಈ ದೇಹದಿ | 
ಅಂತೆ ದೇಹಾಂತರದೊಳಾದರು, ಧೀರ ಸಿಲುಕನು ಮೋಹದಿ ॥ ೧4 


ಶೀತ-ಶಕೆ-ಸುಖ, ದುಃಖದಾಯಕ, ವಿಷಯ ಇಂದ್ರಿಯಸ್ಪರ್ಶವು | 
ಪಾರ್ಥ, ನೀ ಸಹಿಸವುಗಳನು, ಬರುಹೋಗುವವು, ಅವು ಕ್ಷಣಿಕವು 
ll os 


ಕನ್ನಡ ಭಗವದ್ಯೀತೆ ೧೧ 


| ಹೆದರಿ ರಣದಿಂದೋಡಿದವ ನೀನೆನುವರಾ ಮಹ ರಥಿಗಳು | 
1 | ಅಧಮನೆನಿಸುವಿ, ಈಗ ನಿನ್ನನು ಮನ್ನಿಸುತ್ತಿ ಹರೆದುರೊಳು. . ॥ ೩೫॥ 


| ನಿನ್ನ ಹಗೆಗಳು ನುಡಿಯಬಾರದ ನುಡಿಗಳೆಲವ ನುಡಿವರೆ | 
| (1 ಣಠ ಲ 
ll | ನಿನ್ನ ಬಲವನು ಜರೆಯುವರು, ಇದಕಿಂತ ದುಃಖವದಾವುದೈ ॥ ೩೬॥ 
ಕ್ರ 
| 
| 


| ಸತ್ತರೈದುವಿ ಸ್ವರ್ಗ, ಗೆದ್ದರೆ ಪೃಥ್ವಿ ಭೋಗವು ನಿನಗೆಲೊ | 

| ಮತ್ತೆ ಯುದ್ಧ ವ ಮಾಡಲೋಸುಗ ನಿಕ್ಕಯಿಸಿ ನೀ ನಿಲ್ಗಲೊ 1 ೩೭॥ 
} 
ಜಾ ದುಃಖವು, ಲಾಭಹಾನಿಯು, ಜಯವು ಅಪಜಯವೆಲ್ಪವು | 

I! | ಸಕಲವೂ ಸಮವೆಂದು ಭಾವಿಸಿ ಕಾದು; ಸೋಂಕದು ಪಾಪವು ॥ ೩೮ ॥ 


| 


| ನಾನು ಸಾಂಖ್ಯವ ಪೇಳಿದೆನು ; ಕೇಳೀಗ ಬುದ್ಧಿ ಯ ಯೋಗವ | 
| | ನೀನು'ಹೊಂದಲು ಬುದ್ಧಿ ಯನು ಹರಿದೊಗೆವಿ ಕರ್ಮದ ಬಂಧವ ॥ ೩೯ ॥ 


| ಕರ್ಮದಾರಂಭಕ್ಕೆ ನಾಶವು ಇಲ್ಲ, ವಿಘ್ನವು ಬಾರದು | 
! | ಧರ್ಮವಿಂತಹ ಸ್ವಲ್ಪವಾದರು, ಘೋರಭಯದಿಂಪೊರೆವುದು ॥ ೪೦॥ 


I | ಮತಕ್ವ-ನಿಶ್ಕಿತ ಬುದ್ಧಿಗಿರುವವು ಶಾಖೆ ಬಹಳ, ಅನಂತವು Il ೪o 


ವೇದವಾದದಿ ರತರು, ಇದನುಳಿದನ್ಯವೇನಿಲ್ಜೆಂಬರು | 
! | ಹೇ ಧನಂಜಯ, ಇಂಥ, ಬಣ್ಣದ ನುಡಿಯ ನುಡಿವರು ಮೂಢರು ॥ ೪೨॥ 


| 


| ಜನ್ಮ ಭೋಗೈಶ್ಚರ್ಯಗಳು ಬಹು ವಿಧದ ಕರ್ಮದ ಫಲಗಳು | 
| | ಎನ್ನುತಿರುವರು ಸ್ವರ್ಗಪರರಾ ಕಾಮ್ಯಬುದ್ಧಿ ಯ ಜನಗಳು, ॥ ೪೩ ॥ 


| ಇಂಥದಳೆ ಮನಸೋತವರ, ಐಶ್ವರ್ಯಭೋಗದಿ ಮಗ್ನರ | 
| | ಅಂಥಕಾರ್ಯಾ ಕಾರ್ಯ ನಿರ್ಣಯ ಬುದ್ಧಿ ಯಾಗದು ತಾಸ್ಮಿರ ॥ ೪೪ ॥ 


ಜೀನಿ 


೧೦ ಕನ್ನಡ ಭಗವದ್ಗೀತೆ 

ಇರುವನವನು ಅಚಿಂತ್ಯ ಮತ್ತ ವ್ಯಕ್ತನೂ, ಅವಿಕಾರಿಯು | 

ಅರಿತವನು ನೀನಿದನು ಆದುದರಿಂದ ಸಲ್ಪದು ಶೋಕವು Il ೨ 
ಇನ್ನು ನಿತ್ಯದಿ ಪುಟ್ಟು ವವನವ, ಸಾಯುವವನವ ನೆನ್ನುತ | 

ನೀನು ತಿಳಿದರು ಬಾಹುವೀರನೆ, ಶೋಕಿಪುದು ನಿನಗನುಚಿತ Il ೨೬ 


ಮರಣ ನಿಶ್ಚಿತ ಜನಿಸಿದವನಿಗೆ, ಮೃ ತಗೆ ಜನನವು ನಿಶ್ಶಿತ | 
ನರನೆ, ಈ ಅನಿವಾರ್ಯ ವಿಷಯಕೆ ಶೋಕಿ ಪುದು ನಿನಗನುಚಿತ ॥ ೨೭ 


ಜನ್ಮಪೂರ್ವದಿ, ಮರಣ ನಂತರ, ಭೂತಗಳು ಅವ್ಯಕ್ಷವು। 
ಇನ್ನು ವ್ಯಕ್ತವು, ಮಧ್ಯದಲಿ; ಇದಕೇಕೆ ಪಾರ್ಥನೆ, ಶೋಕವು ॥ ೨೮ 


. ಒಬ್ಬ ನಚ್ಚರಿಯಿಂದ ನೋಡುವ, ನುಡಿವ ಬಿರನಿಲಿ ಅನ್ಯನು | 
ಒಬ್ಬನಾಲಿಪ ಸೋಜಿಗದಿ, ಆಲಿಸಿಯು ತಿಳಿದಿಲ್ಲಾ ವನು ll ೨೯ 


ಸರುವ ತನುಗಳೊಳಿರುವ ಆತ್ಮವು, ಸರ್ವಕಾಲಕವಧ್ಯವು | 
ತರವು ನಿನಗಲ್ಲಾವ ಭೂತರಿಗಾಗಿಯೂ ಈ ಶೋಕವು lao 


ನಿನ್ನ ಧರ್ಮವ ನೋಡಿದರು ಶೋಭಿಸದು ನಿನಗೀ ನಡುಕವು | 
ಅನ್ಯಶ್ರೀಯವು ಧರ್ಮ ಯುದ್ಧ ವನುಳಿದು ಕ್ಷತ್ರಿಯಗಿಲ್ಲವು 1೩೧ 


ತೆರೆದ ಬಾಗಿಲ ಸಗ್ಗದಂದದಿ ತಾನೆ ಒದಗಿದೆ ಯುದ ವು। 
ನರನೆ, ಇಂಥದು ಭಾಗ್ಯಶಾಲೀ ಕ್ಷತ್ರಿ ಯರಿಗೇ ಲಭ್ಯವು ll ೩೨ 


ಇನ್ನು ಮಾಡದೆ ಇರ್ದೊಡಿಂತಹ ಧರ್ಮರೂಪೀ ಯುದ ವ। 
ನಿನ್ನ ಕೀರ್ತಿ ಸ್ವಧರ್ಮಗಳ ಕಳಕೊಂಡು ಹೊಂದುವಿ ಪಾಪವ ॥ ೩4 | 


ನಿನ್ನ ಅಪಕೀರ್ಶಿಯನು ಜನ ಬೀರುವರು ಸಂತಕವಾಗಿಯು | 
ಇನ್ನು ಸಂಭಾವಿತಗೆ ಹೇಯವು ಮರಣಕಿಂತಶಪಕೀರ್ತಿಯು ॥ ೩೪ | 


ಕನ್ನಡ ಭಗವದ್ಗೀತೆ ೧೩ 
ಶ್ರ್ರೀಕೃ ಷ್ಠ ಶಿ 
| ಎಂದುನರ ತೊರೆಯು ಪನೊ ಮನದೊಳು ಬರುವ ಕಾಮಗಳೆಲ್ಲವ | 


| ಎಂದು ತನ್ನೊಳು ತಾನು ತೃಪ್ತನೊ, ಅಂದು ಸ್ಥಿತಪ್ಪಜ್ಜನು ಅವ॥ ೫೫ ॥ 


| | 


| ಆಗದವ ಉದ್ವಿಗ್ನ ದುಃಖದಿ, ಸುಖದೊಳಾಸೆಯ ನಿಡದವ। 
; ರಾಗ ಭಯ ಕ್ರೋಧಗಳನಳಿದವ, ಸ್ಥಿರಮತಿಯ ಮುನಿಯೆನಿಸುವ॥ ೫೬ ॥ 


| ಸರುವರೊಳು ನಿಃಸಂಗನಾಗುತ, ಶುಭವ ಅಶುಭವ ಹೊಂದಿಯು। 
ಹರುಹಿಸನು ದ್ವೇಹಿಸನದಾವನು ಸ್ಮಿ ರವದಾತನ ಬುದ್ಧಿಯು ॥ ೫೭॥ 


. ಎಂತು ತನ್ನವಯವವ ಸೆಳೆಯುವುದೆಲ್ಲ ದಿಶೆಯಿಂದಾಮೆಯು। 
| ಅಂತೆ ವಿಷಯಗಳಿಂದ ಇಂದ್ರಿಯಸೆಳೆದವಗೆ ಸ್ಥಿರ ಬುದ್ಧಿಯು. ॥ ೫೮॥ 


ವಾಹ ನರನ ವಿಷಯಗಳಳಿದರೂ ರಸವಳಿಯದು | 


' ಪರಬ್ರಹ್ಮನ ಕಂಡ ಬಳಿಕಾ ರಸವು ಕೂಡಾ ಅಳಿವುದು ॥೫೯॥ 
ಲ್‌ ವ) 
I 
1 ನರನೆ, ಎನಿಶೋ ಯತ್ನ ಗೈದರು SN ಪುರುಷನು । 
| ಭರದಿ ಪ್ರಮಥನಶೀಲ ಕರಣಗಳೆಳೆವ ವಾತನ ಮನವನು ॥೬೦॥ 


) I 
ಯೋಗಿ ತಾ ಮತ್ತ ರನದಾಗಲಿ, ಬಿಗಿಯು ಸಾ ಳನೆಲನು | 
ಹೀಗೆ ಇಂದ್ರಿ ಯಗಳನು ವಶದೊಳಗಿರಿಸಿಹನೆ ಸ್ಥಿ ತಪ್ರಜ್ಞನು ll ೬೧॥ 


(| 
ವಿಷಯವ ಧ್ಯಾನಿಸಲು ಅವುಗಳಲಿ ಬಹುದಾಸಕ್ತಿಯು | 
| ಬರುವು ದಾಸಕ್ತಿಯಲಿ ಕಾಮವು, ಕಾಮದಿಂದಲಿ ಕೊ, ತ್ರೀಧವು  ॥1೬೨॥ 


ಬರುವುದೈ ಸಂಮೋಹ ಕ್ರೋಧಧಿ, ಮರುಳತನ ಸಂಮೋಹದಿ | 
[ತಾತನ ಬುದ್ಧಿ ನಾಶವು ; ಮರಣ ಬುದ್ದಿ ಯನಾಶದಿ I ೬೩॥ 


ಬಸರ 


| ರಾಗದ್ವೆ ೇೀಷಗಳಳಿದು ಇಂದ್ರಿಯದಿಂದ ವಿಷಯವನುಣುವವ | 
ಹೀಗೆ ಮನವನು ವಶದಲಿಟ್ಟ ವ ಚಿತ್ತಶಾಂತಿಯ ಪಡೆಯುವ Il ೬೪ ॥ 


| 


| 
| 
i 
| 


& 


೧೨ ಕನ್ನಡ ಭಗವದ್ಗೀಶೆ 
4 a 


ಆಗಮವು ತ್ರಿಗುಣಾತ್ಮಕವು, ಬಿಡು ತ್ರಿಗುಣಗಳ, ಸತ್ಯದೊಳಿರು | 
ಯೋಗ-ಕ್ಷೇಮ ದೃಂದ್ವ ಬಯಸದೆ, ಆತ್ಮ ನಿಷ್ಠವದಾಗಿರು ॥ ೪8 


ಕೊಡದೆ ಬಾವಿಯ ಫಲವ, ಎಲ್ಲೆಡೆ ತುಂಬಿರುವ ಜಲರಾಶಿಯು | 


ಪಡೆಯನೇ ವೇದಗಳ ಫಲ, ಬ್ರಹ್ಮನನು ಅರಿತಿಹ ಜ್ಞಾನಿಯು ॥ ೪೬ 
ಕರ್ಮದೊಳೆಗಧಿಕಾರ ನಿನಗಿದೆ, ಫಲದೊಳೆಂದಿಗು ಇಲ್ಲೆಲೊ | 


ರ 
ಕರ್ಮಫಲ ಬಯಸದಿರು, ಸಂಗ ಅಕರ್ಮದೊಳಗಿಡಬೇಡೆಲೊ ॥ ೪೭ 


ಯೋಗದಲಿ ಸ್ಥಿರವಿದ್ದು, ಸಂಗವ ತ್ಯಜಿಸಿ ಕರ್ಮವಮಾಡು ನೀ। 
ಯೋಗವದು ಈ ಸಮತೆ: ಸಿದ್ಧಿ ಅಸಿದ್ದಿ ಯಲಿ ಸಮನಾಗು ನೀ ॥ ೪೮ 


ಬುದ್ಧಿ ಯೋಗಕ್ಕಿ ಂತ ಕರ್ಮ, ಧನಂಜಯನೆ, ಬಲುತುಚ್ಛವು | 
ಬುದ್ಧಿ ಯನೆ ಆಶ್ರಯಿಸಿಕೊಂಡಿರು ಕೃಪಣನಹನು ಫಲೇಚ್ಛುವು ॥ ೪ 


ಬುದ್ಧಿ ಯುಕ್ತಗೆ ಪಾಪ ಪುಣ್ಯಗಳೆರಡು ಇಹದಲಿ ಸೋಂಕವು | 
ಆದ್ದರಿಂದಲೆ ಯೋಗ ಸಾಧಿಸು; ಕರ್ಮಕೌ್‌ಶಲ ಯೋಗವು ॥ ೫೦ 


ಕರುಮಫಲಗಳ ಬಿಟ್ಟು ಸಮ ಬುದ್ಧಿ ಯಲಿ ಇರುತಿಹ ಜಾಣರು I 
ತರಿದು ಜನುಮದ ಬಂಧನವ, ನಿರ್ದೋಷ ಪದವಿಯ ಪಡೆವರು ॥ ೫ 


ಎಂದು ಮೋಹದ ಕಲುಷವನು ನೀಗುವುದೊ ನಿನ್ನಯ ಬುದ್ಧಿಯು | 
ಅಂದು ಕೇಳಿದ, ಕೇಳಲಿಹ, ವಿಷಯದಲಿ ಬಹುದು ವಿರಕ್ತಿಯು ॥ ೫. 


ಇಂಥ ಶ್ರುತಿ ವಾಕ್ಯದಲಿ ಮೋಹಿತ ಬುದ್ಧಿ ನಿನ್ನದದೆಂದಿಗೆ | 
ಕುಂತಿಸುತ, ಒಂದೆಡೆಗೆ ನಿಲುವುದೊ, ಯೋಗಹೊಂದುವಿ ಅಂದಿಗೆ ॥ ೫. 


ಅರ್ಜುನ: 
ಎಂತು ಇಹನಾ ಸ್ಥಿತ, ಪ್ರಜ್ಞನು ಸಮಾಧಿಸ್ಮನು, ಕೇಶವ | 
ಎಂತು ಆಸ್ತಿ ಸ್ಕಿ ರಜ್ಜಾನಿ ಕೂಡುವ, ನುಡಿವ ನೆಂತಾಚರಿಸುವ || ೫% 


೫ ॥ 


| 
| 


ಅಧ್ಯಾಯ 4. 
ಕರ್ಮಯೋಗ 
ಕ್ಷಿ | 
| ಅರ್ಜುನ: 
೭ ॥| ನಿನ್ನ ಮತದಲಿ ಕರ್ಮಕಿಂತಲು ಬುದ್ಧಿ ಶ್ರೀಷ್ಠವದಾದರೆ | 
ಎನ್ನನೇತಕೆ ಘೋರ ಕರ್ಮದಿ ನೂಕುತಿರುವೆಯೊ ಶ್ರೀಹರೆ I oll 


ol ನನ್ನ ಬುದ್ಧಿ ಭ್ರ ಮಣ ಮಾಡುವಿ ಮಿಶ್ರ ವಾಕ್ಯ ಗಳಿಂದಲಿ | 


ಶ್ರೀ ಕೃಷ್ಣ; 
( ಮುನ್ನ ಪೇಳಿದೆ ದ್ವಿ ವಿಧ ನಿಷ್ಠೆ ಗಳನ್ನು, ಅನಘನೆ, ಲೋಕ 


4 


| ಇನ್ನು ಹಿತಕರ ನುಡಿಯನೊಂದನೆ ಪೇಳು ನಿಕ ಯದಿಂದಲಿ | ೨ 


ದಿ| 


'ಜಾ ಸ ನಯೋಗದಿ ಸಾಂಖ್ಯ ನಿಷ್ಠೆ ಯು, ಯೋಗನಿಷ್ಠೆಯು, ಕರ್ಮದಿ॥ ೩॥ 


| ಕರ್ಮವಾರಂಭಿಸದ ಮಾತ್ರಕೆ ಆಗನವ ನಿಷ್ಕರ್ಮಿಯು | 
| 


oll ಕರ್ಮ ತ್ಯಜಿಸಿದ ಮಾತ್ರ ದಿಂದಲೆ ದೊರಕದವ ನಿಗೆ ಸಿದ್ಧಿಯು ॥ ೪॥ 


| ಕಮ ೯ಮಾಡದೆ ಯಾರು ಎಂದೂ ಒಂದು. ಕ್ಷಣವಿರಲಾರರು | 


೧1 ಕರ್ಮಗೈವರು ಪ್ರಕೃತಿ ಗುಣಕೆ ಅಧೀನರಾಗುತ ಎಲ್ಲರೂ 


I wl 
ತಡೆದು ಕರ್ಮೆಂದ್ರಿ ಯಗಳನು, ಮನದೊಳಗೆ ಇಂದ್ರಿಯ ವಿಷಯವ | 
| ಎ ಬಿಡದೆ ಚಿಂತಿಪ ಮೂಢಮಾನವ. ಡಾಂಭಿಕನು ತಾನೆನಿಕುವ lal 
| ಕಟ್ಟಿ ಮನದಿಂದಿಂದ್ರಿ ಯಂಗಳ, ಸಂಗವನು ಬಿಟ್ಟ ರುವವ | 
' ಶ್ರೇಷ್ಠನವ ಕರ್ಮೆಂದ್ರಿ ಯಗಳಿಂ ಕರ್ಮಯೋಗವ ಗೈವವ ॥2೭॥ 
| ಕರ್ಮಶ್ರೇಷ್ಠ ಅಕರ್ಮಕಿಂತಲು, ನಿಯತ ಕರ್ಮವ ಮಾಡೆಲೈ | 
॥೮॥ 


| ಕರ್ಮವಿಲ್ಲದೆ ನಿನ್ನ ತನು ನಿರ್ವಾಹವಾದರು ನಡೆಯದೆ 


೧೪ ಕನ್ನಡ ಭಗವದ್ಗೀತೆ 


ಚಿತ್ತ ಶುದ್ಧಿ ಯೊಳವನ ದುಃಖಗಳೆಲ್ಲವೂ ನಿರ್ಮೂಲವು | 
ಮತ್ತೆ ಚಿತ್ತಪ್ರಸನ್ನಗಪ್ಪುದು ಕ್ಷಿಪ್ರದಲಿ ಸ್ಥಿ ರಬುದ್ದಿಯು Il : 


ನಿಷ್ಠೆ ಯಿಲ್ಲವು, ಬುದ್ಧಿ ಯಿಲ್ಬವು, ಯುಕ್ತನಲ್ಲದ ಮನುಜಗೆ | 
ನಿಷ್ಠೆ ರಹಿತಗೆ ಶಾಂತಿ ದೊರಕದು, ಸುಖವದೆಲ್ಲಿ ಅಶಾಂತಗೆ Il । 


ಮರುತ ಶಾನೆಂತೆಳೆದುಕೊಂಡೊಯ್ಯುವುದೊ ಜಲದಲಿ ನೌಕೆಯ। 
ಹರಿಹ ಕರಣಗಳನುಸರಿಪ ಮನ ಸೆಳೆವುದಂತೆಯೆ ಬುದ್ಧಿಯ Il 4 


ಇಂದ್ರಿಯಾರ್ಥಗಳಿಂದ ಇಂದ್ರಿಯಗಳನು ನಿಗ್ರಹಿಸಿಡುವವ । 
ಇಂದ್ರ ತನುಜನೆ ಎಲ್ಲ ಬಗೆಯೊಳಗಾತನೇ ಸ್ಥಿ ರಮತಿಯವ I 4 


ಸರ್ವ ಭೂತರ ರಾತ್ರಿ ಯೊಳು ಸಂಯಮಿಯು ಜಾಗೃತನಿರುವನು | 
ಸರ್ವ ಭೂತರು ಎಚ್ಛರಿರುವೆಡೆ ಜಾಣಮುನಿ ಮಲಗಿರುವನು || & 


ನಿರುತ ತುಂಬುತಿದ್ದ ರೂ ಅಚಲವಾಗಿ ಇರುತಿಹ | 

ಶರಧಿಯನ್ನು ಹೊಳೆಗಳು ಬಂದು ಸೇರುವಂತೆಯೆ ॥ 

ಸರುವ ವಿಷಯವಾವನೊಳ್‌ ಸೇರುತಿರುವುವಾತಗೆ | 
ದೊರಕಲಿಹುದು ಶಾಂತಿಯು, ಸಿಗದು ಕಾಮ್ಯಕಾಮಿಗೆ ೭2 


ತನ್ನ ಮನದಿಚೈ ಗಳನೆಲ್ಲವ ಬಿಟಿಕ್ಸೆ ನಿಸ್ಪೃಹಿ ಮಾನವ | 

ನನ್ನದದು, ನಾನೆಂದು ಗರ್ವಿಸದವನೆ ಶಾಂತಿಯ ಹೊಂದುವ ॥೭ 
ಇದುವೆ ಬ್ರಾಹ್ಮೀಸ್ಕಿ ತಿಯು ಪಾರ್ಥನೆ, ಮೋಹಿಸನು ಇದ ಪಡೆದವ | 
ಇದರೊಳಂತ್ಯದಿ ಕೂಡ ಇರುವವ, ಬ್ರಹ್ಮನೊಳು ತಾಸೇರೆವ ॥೭ 


ಶ್ರೀಕೃಷ್ಣಾ ರ್ಪಣವು. 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಮುಗಿಯಿತು ಸಾಂಖ್ಯಯೋಗವು ಎರಡನೆಯ ಅಧ್ಯಾಯದಿ ॥ 


೯ | 


ಕನ್ನಡ ಭಗವದ್ಗೀತೆ ೧೭ 


| ಸಂಗ ತೊರೆಯುತ ಮಾಡು, ಅಂತೆಯೆ, ನೀನು ಮಾಡುವ ಕರ್ಮವ | 
ಸಂಗ ತ್ಯಜಿಸುತ ಕರ್ಮಮಾಡುವ ಮನುಜ ಮುಕ್ತಿಯ ಪಡೆಯುವ ॥೧೯॥ 


| ಕರ್ಮದಿಂದಲೆ ಜನಕ ಮೊದಲಾದವರು ಮುಕ್ತಿಯ ಪಡೆದರು | 


೦ ॥| ಕರ್ಮಮಾಡುವುದುಚಿತ ನಿನಗೂ, ಲೋಕಸಂಗ್ರಹಕಾದರು ॥ ೨೦॥ 


ಧಾ: | 


೨ | 


2 | 


ಭಿ | 


: ಆವ ಬಗೆಯಲಿ ಶ್ರೇಷ್ಠನಾಚರಿಸುವನೊ, ಅಂತೆಯೆ, ಇತರರು | 
| ಆವುದವನು ಪ ಪ್ರಮಾ ಣವೆನುವನೊ ಅದನೆ ಜನರನುಸರಿಪರು Il ೨೧॥ 


ನರನೆ, ಎನಗಿಲ್ಲಾ ವುದೂ ಕರ್ತವ್ಯ, ಮೂರೂ ಲೋಕದಿ | 
| | .ಇರದುದನು ನಾ ಪಡೆಯಬೇಕಿಲ್ಲಾದರೂ ಇಹೆ ಕರ್ಮದಿ ॥ ೨೨॥ 


ಎಲ 


ನಾನು ಸಂತತ ಸಾವಧಾನದಿ ಇರದೆಹೋದರೆ ಕರ್ಮದಿ | 
i ನಡೆದಾರು ಎಲ್ಲಾ ಬಗೆಯೊಳೆನ್ನೀಮಾರ್ಗದಿ ॥ ೨೩ | 


| ನಾನು ಕರ್ಮವ ಗೈ ಯದಿರ್ದೊಡೆ ಭ ನ್ರಷ್ಟರಾಗುವರೀಜನ | 


| ನಾನೆ ಪ್ರಜೆಗಳ ನಾಶ, ಸಂಕರಗಳಿಗೆ ಆಗುವೆ ಕಾರಣ ॥ ೨೪॥ 
| 


| | ಎಂತು ಗೈ ವರೊ ಕರ್ಮವನು ಆಸಕ್ತಿ ಯಿಂದಲಿ ಮೂಢರು | 


೫ | ಅಂತೆ, ತತವ ತೊರೆದು ಜನಹಿತಕಾಗಿ ಮಾಡಲಿ ಜಾಣರು ॥ ೨೫ I 


| 
| 
! 


J) 


Uke: 


ಜ್ಞಾನಿ ಕರ್ಮಾಸಕ್ತ ಅಜರ ಬುದ್ಧಿ ಭೇದಿಸಬಾರದೈ | 
ತಾನು ಯೋಗದಿ ಕರ್ಮಗೈ ಯುಶ “ಮಾಡಿಸಲಿ ಅವರಿಂದೆಲೈ ॥ ೨೬ ॥ 


| ; ನಡೆಯುತಿದ್ದರು ಪ್ರಕೃತಿಗುಣ ಮೂಲಕನೆ ಕರ್ಮಗಳೆಲ್ಲವು | 
! ನಡೆಸುವವ ತಾನೆಂದು 'ಳಿವನು ಅಹಂಕಾರವಿಮೂಢನು Il ೨೭॥ 


| ಗುಣದ ಕರ್ಮದ ವಿಭಜನೆಯ ಶತ್ವವನು ತಿಳಿದಿಹ ಪುರುಷನು | 
ಗುಣದಿ ಗುಣಗಳು ವರ್ತಿಸುವುವೆಂದರಿತು ಸಕ್ಷ ನದಾಗನು ॥ ೨೮ ॥ 


| 
[ig 
pe 


ಯ » ತ್ರಿ 


೧೬ ಕನ್ನಡ ಭಗವದ್ಗೀತೆ 


ಯಜ್ಞ ವೆನಿಸದ ಅನ್ಯ ಕರ್ಮವು ಜಗದಿ ಬಂಧನಕಾರಿಯ್ಯೈ | 
ಯಜ್ಞ ಕಾಗಿಯೆ, ಸಂಗತ್ಯಜಿಸುತ, ನರನೆ, ಕರ್ಮವಮಾಡೆಲೈ ॥ 


ಯಜ್ಞ ದೊಂದಿಗೆ ಮೊದಲು ಪ ಜೆಗಳ ಸ ಸೃಜಿಸಿ ಬ್ರಹ್ಮನು ನುಡಿದನು | 


J 
ಯಜ್ಞ ದಿಂದಭಿವ ದ್ಧಿ ಹೊಂದಿರಿ, ನಿಮಗದಾಗಲಿ ಸುರಭಿಯು 1೧ 


'ತಣಿಸಿರಿದರಿಂ ನೀವು ಸುರರನು, ಸುರರು ನಿಮ್ಮನು ತಣಿಸಲಿ | 


ತಣಿಸಿರೊಬ್ಬ ರನೊಬ್ಬರೀ ಪರಿ, ಪರಮಹಿತ ನಿಮಗಾಗಲಿ lo 


ಕೊಡುವರೈ ನಿಮಗಿಷ್ಠ ಭೋಗಪ, ಸುರರು ಯಜ್ಞದಿ ತುಷ್ಕರು | 
ಪಡೆದುದವರಿಂದವರಿಗೀಯದೆ ಉಣ್ಣುವವರೇ ಜೋರರು lo 


ಜನ್ನದಲಿ ಉಳಿದೆನ್ನ ಸೇವಿಪ ಸಂತ, ಕಲುಷವನೀಗುವ | 
ಅನ್ನವನು ತನಗಾಗಿಯೇ ಅಡುವವನು, ಪಾಪವನುಂಬುವ Il 


ಅನ್ನದಿಂ ಪ್ರಾಣಿಗಳು ಪುಟ್ಟುವವನ್ನ ಮಳೆಯಿಂ ಬರುವುದು | 
ಇನ್ನು ಗ ತಾ ಯಜ್ಜದಿಂದಲಿ: ಯಜ್ಞ ಕ ರ್ಮದಿ ಜನಿಪುದು ೦ 


ಬ್ರಹ್ಮಕರ್ಮಕೆ ಕಾರಣನು ತಿಳಿ, 


ಬ್ರಹ್ಮ ಅಕ್ಷರ ಜನ್ಯನು | 
ಬ್ರಹ್ಮನೆಲ್ಲೆಡೆಗಿರುವ, ಅಂತೆಯೆ, ನಿ 


ರುತಯಜ್ಞದೊಳಿರುವನು || ೧ 


ನರನೆ, ಆವನು ಅನುಸರಿಸನೊ, ಹೀಗೆ ತಿರುಗುವ ಚಕ್ರವ | 
ಇರುವನವ ಪಾಪಾಯು, ವಿಷಯಾಸಕ್ತ, ವ್ಯರ್ಥದಿ ಬಾಳುವ ॥೧. 


ನಿರತನಾದವಗಾತ್ಮದಲ್ಲಿಯೆ, ಆತ್ಮತೃಪ್ತಿಯ ಪಡೆದಗೆ | 
ಇರದು ಆವುದು ಕಾರ್ಯ, ಆತ್ಮಾನಂದ ಹೊಂದಿದ ಪುರುಷಗೆ '॥ ೧. 


ಕರುಮಗೈದರು, ಗೈಯದಿದ್ದರು, ಸ್ವಾರ್ಥವಾತನಿಗಿಲ್ಲವು | 
ಸರುವ ಭೂತರೊಳಾತನಿಗೆ ಇನ್ನಾವ ಸ್ವಾರ್ಥವು ಇಲ್ಲವು ॥ ೧ 


| 
| 
| 


೯॥ 


೦॥ 


೧॥ 


lo 


eS ESSA RGN MASKING RCRD evr 


ಖಂ 


ಕನ್ನಡ ಭಗವದ್ಗೀತೆ ೧೦೯ 
ಕವಿವವೊಲು ಹೊಗೆ ಬೆಂಕಿಯನು, ಮಲ ಮಂಕುರವನು, ಪರೆಗರ್ಭವ | 
ಕವಿದಿಹವು ಈ ಕಾಮಕ್ಟೋಧಗಳೆಂಬ ಹಗೆಗಳು ಜ್ಞಾನವ ೩೮] 
ನಿತ್ಯಶತ್ರುವು ಕಾಮರೂಪೀ ಅಗ್ನಿ, ತೃಪ್ತಿಯ ನರಿಯದು | 
ಮತ್ತೆ ಪಾರ್ಥನೆ, ಜ್ಞಾನಿಗಳ ಜ್ಞಾನವನು ಆವರಿಸಿರುವುದು la 
ಮನಸು, ಇಂದ್ರಿಯ, ಬುದ್ಧಿ ಗಳಲಿದು ವಾಸಮಾಡುತಲಿರುವುದು | 
ಮನುಜರೆಲ್ಲರ ಜ್ಞಾನವಾವರಿಸುತ್ತ ಮೋಹದಿ ಸೆಳೆವ್ರದು |೪೦ | 
ನೀನು ಈ ಕಾರಣದಿ ಮೊದಲಿಗೆ, ಇಂದ್ರಿಯವ ನಿಗ್ರ ಹಿಸೆಲೋ | 
ಜ್ಞಾನ ವಿಜ್ಞಾನವನು ನಾಶಿಪ ಪಾವಿಯನು ಸಂಹರಿಸೆಲೊ |೪೧| 
ಎನುವರಿಂದ್ರಿಯ ಸೂಕ್ಷ್ಮ, ಇಂದ್ರಿ ಯಕಿಂತಲೂ ಮನಸೂಕ್ಷ ಪ! 
ಮನಸಿಗಿಂತಲು ಬುದ್ಧಿ ಸೂಕ್ಷ್ಮವು, ಬುದ್ಧಿ ಗಿಂತವ ಸೂಕ್ಮನು | ೪೨ | 
ಅರಿತು ಬುದ್ಧಿ ಗತೀತ-ಆತ್ಮನ, ಇರಿಸುತವನಲಿ ಮನವನು | 
ನರಮವೀರನೆ, ವಧಿಸು ದುರ್ಜಯ ಕಾಮರೂಪೀ ಹಗೆಯನು - | ೪೩ || 

ಶ್ರೀಕೃಷ್ಣಾರ್ಪಣವು 


L 


RCE RYE !|,);ಾರ್ಯ್ತಕರಕ 


| ಹೀಗೆ ಭಗವದ್ಯೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 


ಣ 


೫1 ಈಗ ಮುಗಿಯಿತು ಕರ್ಮಯೋಗವು ಮೂರನೆಯ ಅಧ್ಯಾಯದಿ॥ 


೬] 


oA 


೧೮ ಕನ್ನಡ ಭಗವದ್ಗೀತೆ 


ತೊಡಗಿಹನು ಗುಣಕರ್ಮದಲಿ ಆ ಪ್ರಕ್ಸ ತಿಗುಣ ಸಂಮೂಡಢನು | 
ಫೆಡಿಸಬಾರದು ಜ್ಞಾನಿ ಅರಿಯದ ಮಂದಮತಿಗಳ ಮನವನು ೨ 


ಕರುಮಗಳನೆಲ್ಲವನು ಎನಗಧ್ಯಾತ್ಮ ಮನದಿಂದರ್ಪಿಸ್ಸೆ | 
ತೊರೆಯುತಾಸೆಯ ಮಮತೆಯಿಲ್ಲದೆ, ಚಿಂತಿಸದೆ, ನೀ ಕಾದೆಲೈ ॥ ೩ 


ಮತ್ತೆ ದ್ವೇಷವ ಬಿಟ್ಟು ಶ್ರದ್ಧೆ ಯನಿಟ್ಟು ನನ್ನೀ ಮತದಲಿ | 
ನಿತ್ಯ ನಡೆಯುವ ಮನುಜನಾಗುವ ಮುಕ್ತ, ಕರ್ಮಗಳಿಂದಲಿ ॥ ೩ 


ದೋಷವರಸುತ ನನ್ನ ಮತ ವಾಚರಿಸಲಾರದ ಮೂಡರು | 
ನಾಶ ಹೊಂದುವರೆಂದು ತಿಳಿ, ಆ ಸರ್ವಜ್ಞಾನ ವಿಹೀನರು || & 


ಪ್ರಾಣಿಗಳು ನಿಜಪ್ಪ ಕೃತಿಗನುಗುಣವಾಗಿ ನಡೆಯುತಲಿರುವವೈ | 
ಜ್ಞಾನಿಯೂ ಸಹ ಅಂತೆಯೇ, ನಿಗ್ರ ಹವು ಮಾಡುವುದೇನೆಲೈ | ೩ 


ವಿಷಯ ದೊಳಗಿಂದ್ರಿಯದ ಪ್ರೀತಿ-ದ್ವೇಷ ನಿಯಮಿತವಿರುವುವು। 
ವಶನು ಇವುಗಳಿಗಾಗಕೂಡದು, ಮಾರ್ಗಕಂಟಿಕವೈ, ಇವು |& 


ಸುಗಮವಹ ಪರಧರ್ಮಕಿಂತಲು ಶ್ರೇಷ್ಠ, ವಿಗುಣ ಸ್ವಧರ್ಮವು | 
ಮಿಗಿಲು ಮರಣ ಸ್ವಧರ್ಮದಲಿ, ಭಯಭರಿತವದು ಪರಧರ್ಮವು | ೩ 


ಅರ್ಜುನ: 


ಇಚ್ಛೆಯಿಲ್ಲದೆ, ಬಲುಮೆಯಿಂದೆನೆ, ಸಿಲುಕಿಕೊಂಡಿಹ ಮಾನವ, | 
ಅಜ್ಯು ತನೆ, ತಾನಾರ ಪ್ರೇರಣೆಯಿಂದ ಪಾಪವ ನೆಸಗುವ |& 


ಶ್ರೀಕೃಷ್ಣ: 
ಕಾಮಕ್ರೋಧಗಳಿಹವು ಪ್ರೇರಕ, ಇವು ರಜೋಗುಣ ಜನ್ಸವು | 
ಈ ಮಹಾ ಪಾಪಿಗಳು ಹಗೆಗಳು ಇಹದಿ, ತೃಬ್ತಿಯನರಿಯವು': |೩ 


ಕನ್ನಡ ಭಗವದ್ಗೀತೆ ೨೧ 


ಕ್ರೊರೆಯಲೋಸುಗ ಸುಜನರನು. ದುರ್ಜನರ ನಾಶವಗೊಳಿಸಲು | 
ಧರುಮವನು ಸಂಸ್ಥಾ ಏಸಲು ಅವತರಿಸುವೆನು ಯುಗಯುಗದೊಳು ॥ ೮ | 


ನರನೆ, ನನ್ನೀ ಜನ್ಮ ಕರ್ಮದ ದಿವ್ಯ ತತ್ಯವನರಿತವ | 
ಭುರಣ ಹೊಂದಲು, ಮತ್ತೆ ಜನಿಸದೆ, ನನ್ನೊಳಗೆ ತಾ ಸೇರುವ ॥೯॥ 


ಕ್ರೊ ೀಧಭಯರಾಗಾದಿ ರಹಿತರು ಮನ್ಮಯರು, ಮಮ ಶರಣರು | 


ಸೇರ್ಪರೆನ್ನೊಳು ಜ್ಞಾನ-ತಪ-ಪರಿಶುದ್ಧರಾದ ಅನೇಕರು |೧೦| 
9 Ip ಕಿಪರಾರೆಂತೆನ್ನ ನವರಿಗೆ ಕೊಡುವೆನಂತೆಯೆ ಫಲವನು | 
9 ವಿಜಯ ರು ಎಲ್ಲಾತೆರದಿ ನರರನುಸರಿಪರೆನ್ನಯ ಪಥವನು ll ೧೧॥ 


ಕರ್ಮಫಲದಾಕಾಂಕ್ಷಿಗಳು ದೇವತೆಯ ಪೂಜಿಪರಿಲ್ಲಿಯೆ | 
೩ ॥ಕರ್ಮಫಲ ದೊರಕುವುದು ಕ್ಷಿಪ್ರದಿ ಅವರಿಗೀ ಜಗದಳ್ಳಿಯೆ ॥೧೨॥ 


ನಾನು ಸ ೈಜಿಸಿದೆ ನಾಲ್ಕು ವರ್ಣವ, ಕರ್ಮಗುಣಗಳ ಭೇದದಿ | 
ನಾನಕರ್ತನು ಕರ್ತನಾಗಿಯು ಅವ್ಯಯನು ತಿಳಿಜೆಂದದಿ ॥ ೧೩॥ 


ಬ ॥ ಕರುವು ಫಲಲಾಲಸೆಯು ಇಲ್ಲೆನಗಂಟಲಾರದು ಕರ್ಮವು। 
ಇತು ನೀ ಪರಿ, ಕರ್ಮಬಂಧನವಿಲ್ಲವು |೪| 


ಪೂರ್ವದಲಿ ಮೋಕ್ಪಾರ್ಥಿಗಳು ಇದನರಿತು ಗ್ಗೆ ದರು ಕರ್ಮವ | 
ಪೂರ್ವಜರು ಮೊದಲೆಸಗಿದಂತೆಯೆ ಮಾಡು ನೀನೂ ಕರ್ಮವ ॥೧೫॥ 


| ಕರ್ಮವಾವುದಕರ್ಮವಾವುದು ' ಎಂದು ಕವಿಯೂ ಭ್ರಮಿಸುವ | 
_ [ರ್ಮ ವಿಷಯವ ನಿನಗೆ ತಿಳಿಸುವೆ, ಅರಿತು ದಾಟುವಿ ಅಶುಭವ ॥ ೧೬ ॥ 


ಕರುಮವನು ನೀ ತಿಳಿಯಬೇಕು, ವಿಕರ್ಮ ತಿಳಿಯಲುಬೇಕೆಲೊ | 
 ॥|[ಅರಿಯಬೇಕು ಅಕರ್ಮವನು ಸಹ, ಗಹನ ಕರ್ಮದ ಗತಿಯೆಲೊ ॥ ೧೭ ॥ 


ಶ್ರೀಕೃಷ್ಣ : 
ಸೂರ್ಯನಿಗೆ ಪೇಳಿದೆನು ಅವ್ಯಯವಾದ ಈ ಯೋಗವನು ನಾ| 


ಸೂರ್ಯ ಮನುವಿಗೆ ಒರೆದ, ಮನು ಇಕ್ಟ್ಯಾಕುವಿಗೆ ಉಸುರಿದನು ತಾ 


Il 
ಈ ಪರಂಪರ ಯೋಗ ರಾಜರ್ಹಿಗಳಿಗೂ ತಿಳಿದಿದ್ದಿ ತೈ | 


ಹೇ ಪರಂತಪ, ದೀರ್ಥ ಕಾಲಾವಧಿಯೊಳೀಗದು ಅಳಿದಿತೈ Il 


ನೀನು ನನ್ನಯ ಭಕ್ತಸಖ ನಿಹೆ ಅಂತೆ, ಈ ಘನ ಗೌಪ್ಯವ। 
ನಾನು ಪೇಳಿದೆ ನಿನಗೆ ಈಗಲೆ ಆ ಪುರಾತನ ಯೋಗವ Il 


ಅರ್ಜುನ: 

ಈಗ ನೀ ಜನಿಸಿರುವ, ಸೂರ್ಯನದೆಂದೊ ಹಿಂದೆಯೆ ಜನಿಸಿದ | 

ಹೇಗೆ ತಿಳಿಯಲಿ ನಾನು, ನೀ ಮೊದಲಿದನು ಪೇಳಿದೆಯೆಂಬುದ ll 
ಶ್ರೀಕೃ ಷ್ಕ ಕ 

ನನಗು ನಿನಗೂ ಅರ್ಜುನನೆ, ಬಹು ಜನುಮಗಳು ಈಗಾದುವೈ | 

ನನಗೆ ತಿಳಿಯುವುದೆಲ್ಲವಿದು, ನಿನಗದರ ಅರಿಕೆಯು ಇಲ್ಲವೈ Il: 


ಜನ್ಮರಹಿತನು ಅವ್ಯಯಾತ್ಮನು ಭೂತರೀಶ್ವರನಾಗಿಯೂ | 
ನನ್ನ ಮಾಯಾಬಲದಿ ಜನಿಸುವೆ, ನನ್ನ ಪ್ರಕೃತಿಯಹೊಂದಿಯೂ ॥॥ 


ಎಂದಿಗೆಂದಿಗೆ ಧರ್ಮಕುಂದಿ ಅಧರ್ಮ ತಾ ಹೆಚ್ಚು ವುದೆಲೊ | 
ಅಂದಿಗಂದಿಗೆ ಭಾರತನೆ, ನನ್ನನ್ನು ನಾ ಸೃಜಿಸುವೆನೆಲೊ Il ೭ 


೨೨ ಕನ್ನಡ ಭಗವದ್ಗೀತೆ 


ಕರುಮದಲ್ಲಿ ಅಕರ್ಮ, ಕರುಮವ ತಾನಕರ್ಮದಿ ನೋಳ್ಪವ | 
ನರರೊಳೆನಿಸುವ ಜಾಣ, ಯೋಗಿಯು: ಪೂರ್ಣಕರ್ಮವಗೈವವ। 


ಕರುಮಫಲ ವಿಚ್ಛ ಸದೆ ಜ್ಞಾನಾಗ್ನಿ ಯಲಿ ಕರ್ಮವ ದಹಿಪನ | 
ಕರೆಯುವರು ಬುಧಜನಗಳೆಲ್ಲರು ಪಂಡಿತನು ಎನುತಾತನ 


ಕರ್ಮಫಲದಾಸಕ್ತಿ ರಹಿತ ನಿರಾಶ್ರಯನು, ಸಂತ್ರಪ್ತನು | 


೨ ಇವಿ 
ಕರ್ಮಗಳಲಿ ಪ್ರವೃತ್ತನಾಗಿಯು ಮಾಡದವ, ಅವನೇನನು | 


ಮನವ ಗೆಲಿದವ, ಆಸೆಯಿಡದವ, ಸರ್ವಸಂಗತ್ಯಾ ಗಿಯು | - 
ತನುವಿನಿಂದಲಿ ಕರ್ಮ ಗೈದರು ತಾಕದವನಿಗೆ ಪಾಪವು Il 


ಸಹಜ ಲಾಭದಿ ತೃಪ್ತ, ದೃಂದ್ಯಾತೀತ, ಮತ್ಸರರಹಿತನು | 
ಇಹನು ಸಿದ್ಧಿ ಅಸಿದ್ದಿ ಯಲಿ ಸಮೆಕರ್ಮ ಗೈದರು ಮುಕ್ತನು ॥ 


ತನ್ನ ಚಿತ್ತ ವನಿರಿಸಿ ಜ್ಞಾನದಿ, ಸಂಗರಹಿತ, ವಿಮುಕ್ತನು | 
ಯಜ್ಞವೆಂದೇ ಗೈವ ಕರ್ಮಗಳೆಲ್ಲ ಪಡೆವುವು ಲಯವನು Il 


ಬ್ರಹ್ಮ ಹವಿ ಅರ್ಪಣವು, ಬ್ರಹ್ಮಾಗ್ನಿಯಲಿ ಹವಿಪನೆ ಬ ಶ್ರ ಹ್ಮನು | 
ತ್ರಿಹ್ಮನನು ಕರ್ಮದಲಿ ಕಾಂಬನು; ಬ್ರಹ್ಮನನೆ ತಾ ಪಡೆವನು ॥ 


ಅನ್ಯ ಕೆಲ ಯೋಗಿಗಳು ದೇವತೆಗಳನು ಪೂಜಿಸಿ ಯಜಿಪರು | 
ಇನ್ನು ಬ್ರ ಹ್ಮಾಗ್ನಿಯಲಿ ಯಜ್ಞವ ಹವಿಸಿ ಯಜಿಪರು ಹಲವರು ॥ 


pb ವಣ ಮೊದಲಾದಿಂದ್ರಿ ಯಂಗಳ, ಸಂಯಮಾಗ್ನಿ ಯೊಳನ್ಯ ರು| 
ಹವಿಸುವರು ಶಬ್ದಾ ದಿ ವಿಷಯವ. ಇಂದ್ರಿ ಯಾಗ್ನಿ ಬಾತಿ I 


ಪ್ರಾಣ ಹಾಗೂ ಸಕಲ ಇಂದ್ರಿಯ ಕರ್ಮಗಳನಿನ್ನಿತರರು | 
ಜ್ಞಾನ-ಪ್ರಜೃಲಿತಾತ್ಮ ಸಂಯಮ ಯೋಗ ಅನಲದಿ ಹವಿಪರು ॥ 


ಕನ್ನಡ ಭಗವದ್ಗೀತೆ ೨೩ 


ನ್ಯ ಹಲವು ಪ್ರಯತ್ನಶೀಲರು ಕಠಿಣ ವ್ರತವಾಚರಿಪರು 
| i ಸ-ತಪ ಯೋಗ- ವೇದಾಧ್ಯಯನ -ಜ್ಞಾ ನದಿ ಯಜಿಪರು ॥ ೨೮ ॥ 
ತ್ತೆ ಪ್ರಾಣಾಯಾಮ ನಿರತರು, ಪ 
ತ ಪಾನದಿ ಪ್ರಾಣ ಹವಿಪರು, ತ ಹಾಪಾನವ ॥ ೨೯॥ 


ಖುಜಿಸುವರು ಪ್ರಾಣದಲಿ ಪ್ರಾಣವ, ಕೆಲರು ನಿಯತಾಹಾರರು | 
| ೨೦ಭುಜಿಸಿ ಪಾಪವನಳಿದವರೆ, ಯಜ್ಞ ವನು ತಿಳಿದವರಿರುವರು ॥ ೩೦ ॥ 


ಶ್ತ 


ಣ್ಶ 


ುಜ್ಮ ಶೇಷಾಮೃ ತವನುಂಬರು, ಪಡೆವರವ್ಯಯ ಬ್ರಹ್ಮನ | 
ಸ್ಟ ಮಾಡದಗಿಹವೆ ಇಲ್ಲವು, ಪರವದೆ ದೆಲ್ಲಿಹುದರ್ಜುನ |೩| 


ವಿವಿಧ ಯಜ್ಞಗಳಿಂತು ವೇದಗಳಲ್ಲಿ ವಿಸ್ತ್ಯ ತವಿರುವುವು। 
೨೨॥ವುಗಳೆಲ್ಲವು ಕರ್ಮಜನ್ಯವು, ಎಂದು ತಿಳಿದರೆ ಮೋಕ್ಷವು lal 


ನಾ ನ ಯಜ ವು ಶ್ಲ ಶ್ರೇಷ್ಠ ಪಾರ್ಥನೆ, ದ ಶ್ರವ್ಯ ಯಜ್ಞಕ್ಕೆ ಂತಲೂ | 
೨೩ ಕ್ಯಾ ನದೊಳು. ಪರಿಪೂರ್ಣವಾಗುವುವೆ ವೆ ನ ಕ ಯೆಗಳು | aa | 


$ತೃವಿದ ಜ್ಞಾನಿಗಳು ನಿನಗೀ ಜ್ಞಾನ ಉಪದೇಶಿಪರೆಲೊ | 
೨೪ಭುತ್ತೆ ನಮಿಸುತ, ಪ್ರಶ್ನಿಸುತ ಸೇವಿಸುತಲದ ನೀ ತಿಳಿಯೆಲೊ |೩೪| 


[3 


೦ಥ ಬಗೆಯನ್ನರಿತ ನಂತರ ಮೋಹವನು ನೀ ಹೊಂದೆಯ್ಯೆ | 
೨೫॥ಂತಿಸುತ, ನಿನ್ಹಾಶ್ಮದೊಳು, ಎನ್ನೊಳಗು ಭೂತರ ಕಾಂಬೆಯ್ಯೆ Il ೩೫॥ 


ಲ್ಲ ಪಾಪಿಷ್ಮ ರಲಿ ಹೆಚ್ಚಿನ ಪಾಹಿಯಾದರು ಕೂಡ ನೀ। 
೨೬ಲ್ಲ ಪಾಪಗಳನ್ನು ದಾಟುವಿ, ಜ್ಮಾನನೌಕೆಯಬಲದಿ: ನೀ laa | 


ಏಂತು ಪ್ರಜ್ವಲಿಪಾಗ್ನಿ ಇಂಧನವನ್ನು ಭಸ್ಮೀಕರಿಪುದು | 
9೬ಂತೆಯೇ ಜ್ಞಾನಾಗ್ನಿ ಕರ್ಮಗಳೆಲ್ಲವನು ತಾ ದಹಿಪುದು lac ll 


ll a0} ಅಧ್ಯಾಯ ೫. 


ಶ್ಯ ಸಂನ್ಯಾಸಯೋಗ 
ll a೯ 

ಅರ್ಜುನ: 
॥ ೪0 ಒಮ್ಮೆ ಸಂನ್ಯಾಸವನು ಪೊಗಳುವಿ, ಒಮ್ಮೆ ಕರ್ಮದ ಯೋಗವ | 
।ಒಮ್ಮನದಿ ಪೇಳೆರಡರೊಳು ಹಿತವಾದುದಾವುದೊ ಮಾಧವ ॥೧॥ 


ಬಿ ಕೃಷ್ಣ: 
:ಪರಮ ಹಿತಕರ ಕರ್ಮಯೋಗವು, ಅಂತೆಯೇ ಸಂನ್ಯಾಸವು | 
:ಎರಡರೊಳು ಸಂನ್ಯಾಸಕಿಂತಲು ಕರ್ಮಯೋಗವೆ, ಕ್ರೇಷ್ಠವು ॥ ೨॥ 


೪ £3 
ನಿತ ತ್ಯದಲಿ ಸಂನ್ಯಾಸಿಯವ ತಿಳಿ, ದ್ವೇಷ ಇಚೈಗಳಿಡದವ | 
| ಮತ್ತಿ ಸುಲಭದ ಬಂಧ ಮುಕ್ತನು, ದ್ವಂದ್ವ ರಹಿತನದಾದವ ॥ ೩॥ 


| ಯೋಗ- ಸಾಂಖ್ಯವು ಭಿನ್ನ ಮೂಢಗೆ, ಪಂಡಿತಗೆ ಹಾಗಲ್ಲವು | 
| ಸಾಗಿಸಲು ಚನ್ನಾಗಿ ಒಂದನು, ಎರಡರದು ಫಲ ಲಭ್ಯವು Il 9 


' ಸಾಂಖ್ಯಮಾರ್ಗಿಯು ಪಡೆವ ಸ್ಥಾನವ, ಯೋಗಿಯಾದರು ಪಡೆವನು | 
| ಸಾಬ ಯೋಗಗಳಿರಡನೊಂದೇ ಎಂದು ನೋಳ್ಳನೆ ಜಾಣನು ॥ ೫॥ 


(o-Ps 


' ಯೋಗವಿಲ್ಲದೆ ವೀರ ಪಾರ್ಥನೆ, ದುರ್ಲಭವು ಸಂನ್ಯಾಸವು | 
[ಯೊ €ಗಯುಕ್ತನದಾದ ಮುನಿಗತಿ ಶೀಘ್ರ ಲಭಿಪುದು ಮೋಕ್ಷವು ॥ ೬॥ 


Aki 


ಸವಸತ, ಯೋಗಯುಕ್ತ್‌ನು, ಮನಸು ಇಂದ್ರಿಯ ಗೆಲಿದವ | 
' ಕರ್ಮಗೈದರು ಇಹನಲಿಪ್ತನು, ಪರರ ತನ್ನೊಲು ಬಗೆವವ ॥೭॥ 


nfs: 


1 ನೋಡಲಿ, ಕೇಳಲಿ, ಮುಟ್ಟಿಲಿ, ಮೂಸಲಿ, | 
; ತಿನ್ನಲಿ, ಮಲಗಲಿ, ಉಸಿರಾಡಿಸಲಿ, ॥ 
3 9 | b> 


೨೪ ಕನ್ನಡ ಭಗವದ್ಗೀತೆ 


ಜಾ ನದಂತೆ ಪವಿತ್ರವಾದುದು ಜಗದಿ ಮತ್ತೆ ನಿಲ್ಲವೈ | 
ಅಮು ತನ್ನೊ ಳು ಸಿದ್ಧ ಯೋಗಿ, ಸಕಾಲದೊಳಗದ ಪಡೆವನೈ 


ಜ್ಞಾನಪಡೆವ ಜಿತೇಂದ್ರಿಯನು, ತತ್ಪ ರನು, ಶ್ರ ದ್ಠಾ ವಂತನು | 
ಜ್ಞಾ ವ ಹೊಂದುತ ಶೀಘ್ರ ದಲಿ ತಾ ಪರಮ ಶಾಂತಿಯಪಡೆವನು 


ಅಜ್ಜ, ಶ್ರದ್ಧಾ ಹೀನ, ಸಂಶಯ ಜೀವಿ, ನಾಶವ ಪಡೆವನು | 
ಇನ್ನು ಇಹಪರವಿಲ್ಲವವನಿಗೆ, ಸಂಶಯಿಯು ಸುಖ ಹೊಂದನು 


ಜ್ಞಾನದಿಂ ಸಂದೇಹವಳಿವವ, ಕರ್ಮಫಲವನು ಯೋಗದಿ | 
ತಾನೆ ತ್ಯಜಿಸುವ, ಆತ್ಮಜ್ಞಾನಿಯು ಬದ್ಕನಾಗನು, ಕರ್ಮದಿ 


ಅಂತೆ, ಅಜ್ಞಾನದಲಿ ಜನಿಸಿದ ಮನದ ಸಂದೇಹವನು ನೀ। 
ಕುಂತಿಸುತ, ಕಡಿ, ಜ್ಞಾನಖಡ್ಗದಿ, ಯೋಗಹೊಂದುತ ನಿಲ್ಲು ನೀ 


ಶ್ರೀಕೃ ಷ್ಣಾರ್ಪಣವು 


ಹೀಗೆ ಭಗವದ್ಧಿತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಮುಗಿಯಿತು ಜ್ಞಾನ ಯೋಗವು ನಾಲ್ಕನೆಯ ಅಧ್ಯಾಯದಿ ॥ 


ಕನ್ನಡ ಭಗವದ್ಗೀತೆ ೨೭ 


ಇೋವಿದನು ಸಮದರ್ಶಿ, ವಿದ್ಯಾವಿನಯಯುತ ಬ್ರಾಹ್ಮಣನಲಿ | 


'ಗೋವಿನಲಿ ಆನೆಯಲಿ ಹಾಗೂ ಶುನಕನಲಿ ಅಂತ್ಯಜನಲಿ |೧೮] 
'ಸಾಮ್ಯದಲಿ ಸ್ಥಿರಚಿತ್ತ ರಿಹದೊಳು ಸೃಷ್ಟಿ ಕ್ರ ಮವನು ಗೆಲುವರು | 
(ಬ್ರಹ್ಮ ತಾ ನಿರ್ದೋಷಿ, ಸಮ ಆದುದಕೆ ಬ್ರಹ್ಮನಲಿರುವರು | ೧೯| 
ಥ್‌ 
ಸ್ಥಿ ರಮತಿಯು ಮೋಹಿಸನು ಬ್ರಹ್ಮಜ್ಞಾನಿ ಬ್ರಹ್ಮ ನೊಳಿರುವನು ! 
| ಪರುಹಿಸನು ಬ್ಪ್ರ ಯಪಾದಾಣಿಕೆ, ಅಬ್ಬ್ರಯಕೆ ಸಾತು | ೨೦ | 
೧೦ 


| 
(ಈ ಘನ್ನ ಆತ್ಮಾನಂದ ಹೊಂದುವ ಬಾಹ್ಯವಿಷಯ ವಿರಕ್ತನು | 


ಇನ್ನು ಅಕ್ಷಯ ಸೌಖ್ಯಪಡೆಯುವ ಬ್ರ ತ ಯೋಗದಿ ಮಗ್ಗನು |೨೧| 
೧೦ 


'ಇರುತಿಹವು ಸಂಸ್ಪರ್ಶದಿಂಬಹ ಭೋಗ ಕೊನೆಮೊದಲುಳ್ಳವು | 
೨1 ನರನೆ, ದುಃಖಕೆ ಮೂಲವಿವು ಇರದಿಲ್ಲಿ ಬುಧರಿಗೆ ಸ್ನೇಹವು | ೨೨ 


' ತನುವ ತ್ಯಜಿಸುವ ಮುನ್ನ ಇಹದಲಿ ಕಾಮಕ್ರೋಧದಿ ಜನಿಸುವ | 
೧೩ | ಮನದ ತಾಪವ ಸಹಿಸಬಲ್ಲಾ ನರನೆಯೋಗಿಯು ಸುಖಿಯವ | ೨೩] 
RR 


ps ತನ್ನೊಳು ಸುಖವ ಅಂತಶ್ಯಾಂತಿ ಜ್ಯೋತಿಯ ಹೊಂದುತ | 
; ಯೋಗಿ ಹೊಂದುವ ಬ ಬ್ರಹ್ಮನನು, ತಾ ಬ್ರಹ್ಮಭೂತನು ಆಗುತ | ೨೪| 


 ಸರ್ವಭೂತರ ಹಿತದಿ ಮಗ್ನನು ಶಂಕೆಯಳಿದ ಯತಾತ್ಮನು | 


೧೫ ಸರ್ವಪಾಪಗಳನ್ನು ಕಳೆದಿಹ ಯಹಿಯು ಮುಕ್ತಿಯ ಪಡೆವನು | ೨೫] 


| ಮನವ ಜಯಿಸಿದ ಕಾಮಕ್ರೋಧಗಳಳಿದ, ಆತ್ಮಜ್ಞಾನದಾ | 
೦೬; ಮುನಿಯ ಸುತ್ತಲು ಬ್ರಹ್ಮನಿರ್ವಾಣವದು ಸುತ್ತುವುದೈ ಸದಾ | ೨೬] 


| ಹೋಗಲಾಡಿಸಿ ಬಾಹ್ಯಭೋಗವ, ನಿಟ್ಕಿಸುತ ಭ್ರೂಮಧ್ಯವ | 
೧೭] ಮೂಗಿನಲಿ ಸಂಜರಿಪ ಪ್ರಾಣಾಪಾನ ಗತಿ ಸಮವಿರಿಸುವ |೨೭] 


೨೬ ಕನ್ನಡ ಭಗವದ್ಗೀತೆ 


ನುಡಿಯಲಿ, ನಡೆಯಲಿ, ತ್ಯಜಿಸಲಿ, ಗ್ರಹಿಸಲಿ, | 

ಕಣ್ಣಿನ ರೆಪ್ಪೆಯ ತೆರೆಯಲಿ, ಮುಚ್ಚಲಿ, ॥ 

ಸರ್ವೇಂದ್ರಿಯಗಳು ತಮತಮ ಕ್ರಿಯೆಯಲ್ಲಿ, | 

ತಾವೇ ತೊಡಗಿಹವೆನ್ನುತ ಭಾವಿಸಿ ॥ 

ತತ್ವವ ತಿಳಿದಿರುವಂತಹ ಯೋಗಿಯು | 

ಮಾಡನು ತಾನೇನೆಂಬುದನರಿಯಲಿ || « 


ತೊರೆದು ಸಂಗವ, ಬ್ರ ಹ್ಮಗರ್ಬಸಿ, ಕರ್ಮಗೈ ವನೊ ಅವನು | 
ದುರಿತದಿಂದ ಅಲಿಪ್ತ" ಜರದರಿ ಕಮಲದೆಲೆಯೊಲು ಆತನು, ॥ 


ಚಿತ್ತದಿ. ತನುಮನದಿ, ಕೇವಲ ಇಂದ್ರಿಯಗಳಿಂ, ಕರ್ಮವ | 
ಆತ್ಮಶುದ್ಧಿ ಗೆ ಮಾತ್ರ ಯೋಗಿಯು, ಸಂಗತ್ಯಜಿಸುತ ಗೈಯುವ ॥ 


ಹೊಂದುವನು ವರಶಾಂತಿ, ಕರ್ಮದ ಫಲವ ತ್ಯಜಿಸುತ ಯುಕ್ತನು 
ಬಂಧಿತನು, ಆ ಕಾಮಪರವಶ, ಫಲದಿಸಕ್ತು, ಅಯುಕ್ತನು. ॥ 


ತೊರೆದು ಮನದಿಂದೆಲ್ಲ ಕರ್ಮವ, ಕದಗಳೊಂಬತ್ತಿ ರುತಿಹ | 
ಪುರದಿ ಸಂಯಮಿ ತಾನುಮಾಡದೆ, ಮಾಡಿಸದೆ ಸುಖದಿಂದಿಹ Il 


ನಿರ್ಮಿಸನು ಪ ಪ್ರಭುಲೋಕಕರ್ಮವ ರಚಿಸನವ ಕತೃ ೯ತ್ವವ। 
ಕರ್ಮಫಲಗಳ ಜೋಡಿಸನು, ಮಾಡುವುದು ಪ ಪ್ರಕೃ 'ತಿಯದೆಲ್ಲವ | 


ಪುಣ್ಯ ಪಾಪವು ಆರದಾದರು ಅದನು ವಿಭು ಹೊರಲಾರನು | 
ಜ್ಞಾನವನು ಅಜ್ಞಾನ ಮುಸುಕಲ್ಲು ಮನುಜ ಮೋಹವ ತಳಿವನು | 


ತನ್ನ ಅಜ್ಡಾ ನವನು ಆತ್ಮಜ್ಞಾನದಿಂದಲಿ ಅಳಿದವ | 
ಇನ್ನು ರವಿಯೊಲ್‌ ಹೊಳೆವ ಜ್ಞಾನದಿ ಕಾಂಬನವ ಪರತತ್ವವ | 


.ತತ್ಪರಾಯಣ ಅದರೊಳಗೆ ಮನ-ಬುದ್ಧಿ -ನಿಷ್ಠೆಗಳಿಟ್ಟವ | 
ಮತ್ತೆ ಜ್ಞಾನದಿ ಪಾಪ ಕಳೆದವ, ಪರಮಗತಿಯನು "ಹೊಂದುವ | 


(ಶ್ರೀಕೃ ಪ್ತ " 
*ಯೋಗ್ಯ ಕರ್ಮವ ಫೆಲವ ಬಯಸದೆ ಗೈವವ ಸೆಂನ್ಯಾಸಿಯು | 
!ಯೋಗಿಯೂ ತಾನಹನು ; ಮತ್ತೆ ನಿರಗ್ನಿ, ನಿಷ್ಠಿಯನಲ್ಲವು ॥ ೧॥ 


!ಅವುದಕೆ ಸನ್ಯಾಸವೆನುವರೊ, ಯೋಗ ಅದೆ ತಿಳಿ, ಪಾಂಡವ | 
ಆವ ನರನೂ ಯೋಗಿಯಾಗನು ತೊರೆಯದಲೆ ಸಂಕಲ್ಪ'ವ ॥ ೨॥ 


(ಯೋಗ ಹೊಂದಲು ಬಯಸುವಾ ಮುನಿಗಿಹುದು ಕರ್ಮವೆ ಸಾಧನ। 
, ಯೋಗಸಿದ್ಧಿ ಯ ಪಡೆದವಗೆ ಇರುತಿಹುದು ಶಮೆಯೇ ಸಾಧನ lal 


| ಕರುಮದಲಿ ಇಂದ್ರಿಯದ ವಿಷಯದಿ ಅವನಾಗನೊ ಮಗ್ನನು | 

ಸರುವ ಸಂಕಲ್ಪಗಳ ತೊರೆವನೊ, ಅವನೆ ಯೋಗಾರೂಢನು ॥೪॥ 
| 
[ತಾನೆ ತನ್ನುಧ್ಧಾ ರಗೊಳಿಪುದು, ತನ್ನನುರುಳಿಸಕೂಡದೈ | 

ತಾನೆ ತನ್ನಯ ಶತ್ರು ಹಾಗೂ ಮಿತ್ರ ತಾನಾಗಿರುವನೈ ॥೫॥ 


| ಆತ್ಮಸಂಯಮಿ ಪುರುಷ ತನ್ನಯ ಬಂಧು ತಾನಾಗಿರುವನು | 
| ಆತ್ಮವನು ನಿಗ್ರಹಿಸದವ ತಾ ತನ್ನ ಹಗೆಯಂತಿರುವನು || ೬॥ 


| ಮಾನಅಪಮಾನದಲಿ, ಶೀತೋಷ್ಮದಲಿ ಸುಖದಲಿ, ದುಃಖದಿ | 
ತಾನು ಸಮನಿಹನಾ ಜಿತಾತ್ಮ ಪ್ರಶಾಂತ, ನಿಜಪರಮಾತ್ಮದಿ || all 
೫ ಜ್ಞಾನ ವಿಜ್ಞಾನದಲಿ ತ್ನಪ ಜಿತೇಂದ್ರಿ ಯನು, ಕೂಟಿಸ್ಥನು | 


ಲ" ೨ 


ತಾನು ಕಲ್ಮಣ್ಮಿನ್ನ ಸಮವೆಂದರಿವ ಯೋಗಿಯು ಯುಕ್ತನು ॥೮॥ 


೨೮ ಕನ್ನ ಡ ಭಗವದ್ದಿ (ತೆ 


ಗೆಲಿದವನು ಮನಬುದ್ಧಿ ಇಂದ್ರಿಯ ಕ್ರೋಧಭಯ ಇಜೈಗಳನು | 
ಅಳಿದ ಮೋಕ್ಷ ಪರಾಯಣನ್ನು, ಮುನಿ, ತಾ ನಿರಂತರ ಹ ನು 


ಆಗಿರುವೆ, ತಪ-ಯಜ್ಞ-ಭೋಕ್ಷ ವು, ಭೂತಸಖ, ಜಗದೀಶನು. 

ಹೀಗಿರುವ ನನ್ನನ್ನು ಅರಿಯುವ ಮುನಿಯು ಶಾಂತಿಯ ಪಡೆವನು | 
ಶ್ರೀಕೃಷ್ಣಾ ರ್ಪಣವು 

ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 

ಈಗ ಕೊನೆ ಸಂನ್ಯಾಸಯೋಗವು ಐದನೆಯ ಅಧ್ಯಾಯದಿ॥ 


ಕನ್ನಡ ಭಗವದ್ಗೀತ ೩೦ 


' ಭಾತವಿರದೆಡೆ ದೀಪ ತಾ ಹೊಯ್ದಾಡದೆಂಬುವ ಉಪಮೆಯು | 
ll ಕತ್ಯಯೋಗದಿ ಚಿತ್ತನಿಯಮಿಸಿ ಇರುವ ಯೋಗಿಗೆ ಸೂಕ್ತವು. ॥ ೧೯॥ 


ಎಲ್ಲಿ ಯೋಗಾಭ್ಯಾಸದಿಂದ ನಿರುದ್ಧ ಚಿತ್ತವು ರಮಿಪುದೊ | 


I ೧ ಆತ್ಮನನಾತ್ಮನಲ್ಲಿಯೆ ಕಾಣುತಲಿ ಅದು ತುಹಿಪುದೊ ॥ ೨೦॥ 
8.೮ ಕ 

|! ಎಲಿ ಇಂದ್ರಿಯದೂರ, ಬುದ್ಧಿ ಗ್ರಾಹ್ಯ, ಪರಮಾನಂದವೊ, | 

॥ ೦೧ ಸ್ಥಿ ರವಾಗಿರಲು ಮನುಜನು, ತತ್ವದಿಂದಲಿ ಅಗಲನೋ ॥೨೧॥ 
[ಅವ ಸ್ಥಿತಿ ಹೊಂದಿರಲು ಬೇರೇ ಅಧಿಕ ಲಾಭವ ಕಾಣನೊ | 

! ೧) ವಡೆಗೆ ಸ್ಥಿ ರವಿರಲು ಗುರುತರ ದುಃಖದಿಂದವ ನಡುಗನೋ | ೨೨॥ 


'ಕ್ಲೇಶ ರಹಿತವದಾದ ಆ ಸ್ಥಿತಿ ಯೋಗಸ್ಥಿ ತಿ ಯೆಂದರಿಯೆಲೊ | 


€ 


! ೧೩ ಬ್ರೀಸರಿಲ್ಲದ ಮನದಿ ದೃಢದಲಿ, ಯೋಗ ಸಾಧನೆ ಮಾಡೆಲೊ  ॥ ೨೩॥ 


'ಬಿಟ್ಟು ಸಂಕಲ್ಪದಲಿ ಹುಟ್ಟುವ ಕಾಮಗಳನು ಅಶೇಷದಿ| 
೧೪/೪ಟ್ಟು ತಲಿ ಮನದಿಂದ ಇಂದ್ರಿಯಗಳನು ಎಲ್ಲಾ ಮಾರ್ಗದಿ  ॥ ೨೪॥ 


ಮತ್ತೆ ದೃಢ ಬುದ್ಧಿ ಯಲಿ ಶಾಂತಿಯ ಮೆಲ್ಲಮೆಲ್ಬನೆ ಪಡೆಯಲಿ | 
೧೫ ಅತ್ಮದೊಳು ಮನ ನಿಲಿಸಿ ಅನ್ಯ ವಿಚಾರವನು ತಾ ತೊರೆಯಲಿ ॥ ೨೫॥ 


ಎತ್ತಲೆತ್ತಲು ಓಡುವುದೊ ಜಂಚಲಿಶ ಅಸ್ಥಿರ ಮನವದು | 
ಅತ್ತಣಿಂದಲಿ ಅದನು ಬಂಧಿಸಿ ಆತ್ಮವಶದೊಳಗಿಡುವುದು Il ೨೬॥ 


ಕಲ್ಮಷವ ಕಳೆದಾ ರಜೋಗುಣರಹಿತ ಶಾಂತ-ಮನಸ್ಕನು | 
ಬ್ರ ಹ್ಮನೊಳು ಸ್ಥಿರವಿರುವ ಯೋಗಿಯೆ, ಪಡೆವನುತ್ತ ಮ ಸುಖವನು 
Il ೨೭॥ 


ಹೀಗೆ ಸಂತತ ಯೋಗದಲಿ ತೊಡಗಿರುತ ಪಾಪವ ಕಳೆದಿಹ। 
ಯೋಗಿ ಸುಲಭದಿ ಬ ಹೈ ಪ್ರಾಬ್ಲಯ ಶ್ರೇಷ್ಠಸುಖ ಸೇವಿಸುತಿಹ ॥ ೨೮ ॥ 


೭೦ ಕನ್ನಡ ಭಗವದ್ಗೀತೆ 

ಮಿತ್ರ, ಸಾಧು, ಉದಾಸಿ, ಪಾಹೀ, ಬಂಧು ಮಧ್ಯಸ್ಥ ರಲಿಯೂ। 
ಶತ್ರು, ದ್ವೇಷ್ಯ, ಹಿತೈಷಿಯಲಿ ಸಮ ಬುದ್ಧಿಯುಳ್ಳವ ಶ್ರೇಷ್ಠನ: 
ಆಸೆಪಾಸೆಗಳಳಿದು ನಿರುತದಿ ಒಬ್ಬನೇ ಏಕಾಂತದಿ । 

ವಾಸಿಸುತ ಚಿತ್ತಾತ್ಮ ಜಯಿಸುತ, ಯೋಗಿ ತೊಡಗಲಿ ಯೋಗದಿ 
ಶುದ್ಧಸ್ಮಳದಲಿ ಕ್ಪಮದಿ ಕುಶ, ಮೃಗಚರ್ಮ, ವಸ್ತ್ರವ ಹಾಸುತ 
ಭದ್ರ ಆಸನ ಬಹಳ ಮೇಲ್ಮೆಳ ಗಾಗದೊಲು ತಾ ರಚಿಸುತ 


ಯೋಗಿ ಕುಳಿತಾಸನದಿ ಇಂದ್ರಿಯ ಚಿತ್ತಗಳ ನಿಗ್ರಹಿಸುತ | 
ಯೋಗ ನಡೆಸಲಿ ಆತ್ಮಶುದ್ಧಿ ಗೆ, ಮನವನೊಂದೆಡೆ ನಿಲಿಸುತ 


ಬೆನ್ನು ಕುತ್ತಿಗೆ ತಲೆಗಳನು ಸಮವಾಗಿ ಇರಿಸುತ ಕದಲದೆ | 
ತನ್ನ ಮೂಗಿನ ತುದಿಯ ದಿಟ್ಟಿಸಿ ಸ್ಮಿರದಿ,ಸುತ್ತಲು ನೋಡದೆ | 


ಮತ್ತೆ ಭಯವಿಲ್ಲದೆ ಪ್ರಶಾಂತನು, ಬ್ರಹ್ಮಚರ್ಯದೊಳಿರುತಲಿ | 
ಚಿತ್ತ ವೆನ್ನೊಳಗಿರಿಸಿ ಮನ ಬಿಗಿದೆನ್ನ ಧ್ಯಾನದಿ ಕೂಡಲಿ ॥ 


ಹೀಗೆ ಮನ ನಿಯಮಿಸುತ, ತನ್ನನು ಸತತಯೋಗದೊಳಿರಿಸುವ | 
ಯೋಗಿ ನನ್ನೊಳಗಿರುವ ಅಂತಿಮವಾದ ಶಾಂತಿಯ ಪಡೆಯುವ .॥ 


ಇಂಥ ಯೋಗವು ಸಿದ್ಧಿ ಸದು ಅತಿಯುಂಬುವಗೆ, ಉಪವಾಸಿಗೆ | 
ಕುಂತಿ-ತನಯನೆ, ನಿದ್ದೆಬಡಕಗೆ, ಬಹಳ ನಿದ್ದೆಯ ಕೆಡುವಗೆ ॥ 


ಕರುಮದಲಿ, ಊಟಿದಿ, ವಿಹಾರದಿ, ಶಯನ, ಜಾಗರದಲ್ಲಿಯೂ | 
ಪರಿಮಿತಿಯ ನಿಡುವವನ ವ್ಯಥೆಯನು ನೊಂದಿಪುದು ಈ ಯೋಗವು 
|: 


ಆತ್ಮದಲಿ ಸ್ಥಿ ರವೆಂದಿಗಪ್ಪುದೊ ನಿಯತವಾಗಿಹ ಚಿತ್ತ ವು। 
ಮತ್ತೆ ಕಾಮದಿ ನಿಸ್ಭೃಹಿಯು ತಾ, ಅಂದಿಗೆನಿಸುವ ಯೋಗಿಯು ॥ ( 


ಕನ್ನಡ ಭಗವದ್ಗೀತೆ 


ಸ ರನದಾಗದೆ ಬ್ರಹ್ಮಮಾರ್ಗದಿ ಮೋಹಗೊಳ್ಳು ತ, ಕೃಷ್ಣನೆ | 
॥ ೨೯೬ರಡನೂ ಕಳಕೊಂಡು ಚದರಿದ ಮೋಡದಂದದಿ ನಶಿಸನೆ 


ನನ್ನ ಸಂಶಯ ಪೂರ್ಣ ಅಳಿಯಲು ಕೃಷ್ಣ, ನೀನೇ ಅರ್ಹನು | 
| ೩೦ಥಿನ್ನನುಳಿದೀ ಶಂಕೆ ಕಳೆಯಲು ಅನ್ಯನಾವನು ದೊರಕನು 


ಉಟ ಕೃಷ್ಣ 
MY ಇವನಿಗೆ ನಾಶ ಇಹದಲಿ ಹಾಗು ಪರದಲಿ ಪಾರ್ಥನೆ | 


ಬರದು ದುರ್ಗತಿ ಎಂದಿಗೂ ಶುಭ ಕಾರ್ಯಗೈವಗೆ ಪ್ರೀಯನೆ 


| ೩೨, hye 
ಪುಣ್ಯವಂತರ ಲೋಕಸೇರುತ ಅಲ್ಲಿ ಬಹುದಿನವಿರುತಲಿ | 
ಶಿ 


ಇನ್ನು ಯೋಗಭ್ರಷ್ಟ ಜನಿಪನು ಧನಿಕ ಶುಚಿಗಳ ಮನೆಯಲಿ 


ಇಲ್ಲದಿರೆ ತಾ ಪುಟ್ಟುವನು ಧೀಮಂತ ಯೋಗಿಯ ಕುಲದಲಿ | 
| ೩೩ ದುರ್ಲಭವು ನಿಜವಾಗಿಯೂ ಈ ಪರಿಯಜನ್ಮವು ಜಗದಲಿ 


'ಹೊಂದುತಲ್ಲಿಯೆ ಪೂರ್ವಜನ್ಮದ ಬುದ್ಧಿ ಸಂಸ್ಕಾರಗಳನು | 
| 4೪|ಮುಂದೆ ಹೆಚ್ಚಿನ ಸಿದ್ಧಿ ಹೊಂದಲು ತಾನು RE 


[ಯೋಗದೆಡೆ ಸೆಳೆಯುವುದು ಪೂರ್ವಾಭ್ಯಾಸ ತಪ್ಪುದಲಾತನ | 
(ಯೋಗದಲಿ ಜಿಜ್ಞಾ ಸುವೂ ದಾಟುವನು ಶಬ್ದ ಬ್ರಹ್ಮನ 


ಹೀಗೆ ಪಾಪವ ಕಳೆದು ಸಂಸಿದ್ಧಿ ಯನು ಹೊಂದುತ ಯತ್ನದಿ | 
ಯೋಗಿ ತಾ ಪಡೆಯುವನು ಮುಕ್ತಿಯ ಬಹಳ ಜನ್ಮಗಳಂತ್ಯದಿ 


1 ಯೋಗಿಶ್ರೇಷ್ಠ ತಪಸ್ವಿಗಿಂತಲು, ಜ್ಞಾನಿಗಿಂತಲು ಮಾನ್ಯನೈ | 
ಆಗಿಹನು ಕರ್ಮಠರಿಗಧಿಕನು, ಅಂತೆ ಯೋಗಿಯದಾಗೆಲೈ 


ನನ್ನೊಳಗೆ ಮನವಿರಿಸಿ ನನ್ನನೆ ಶ್ರದ್ಧೆ ಯಿಂ ಭಜಿಪಾತನು | 
೩ಚ್ಛೆ ನನ್ನ ಮತದಿಂದೆಲ್ಲ ಯೋಗಿಗಳೊಳಿಗೆ ಅವ ಬಹು ಶ್ರೇಷ್ಠನು 


೩೩ 


ll ac ll 


ll ae ll 


॥ vo Il 


1 ೪೧ 


Il ೪೨॥ 


Il ೪೩ ॥ 


॥ ೪೪ ॥ 


| ೪೫ I 


| ೪೬॥ 


॥ ೪೭॥ 


೩೨ ಕನ್ನಡ ಭಗವದ್ಗೀತೆ 


ಸರ್ವರಲಿ ಸಮಭಾವವಿಡುವವ, ಯೋಗಯುಕ್ಕನದಾದವ | 
ಸರ್ವ ಭೂತರೊಳಾತ್ಮನನು, ಆತ್ಮದೊಳಗೆಲ್ಬರ ಕಾಂಬುವ 


ಎನ್ನನಾವನು ಕಾಂಬನೆಲ್ಲೆಡೆ ನನ್ನೊಳೆಲ್ಲವ ಕಾಂಬನು। 
ಇನ್ನು ಆತಗೆ ದೂರನಾಗೆನು, ದೂರ ನನಗವನಾಗನು 


ಸರುವ ಭೂತರೊಳಿರುವ ನನ್ನನು ಏಕಭಾವದಿ ಭಜಿಸುವ | 
ನರನು ಎಂತಾಚರಿಸಿದರು ಆ ಯೋಗಿ ನನ್ನೊಳಗಿರುತಿಹ 


ಪಾರ್ಥನೇ ಸುಖದುಃಖದಲಿ ತನ್ನಂತೆ ಪರರನು ಬಗೆಯುವ | 
ಮತ್ತೆ ಎಲ್ಲರ ಸಮನೆ ನೋಡುವ ಯೋಗಿ ಉತ್ತ ಮನೆನಿಸುವ 


ಅರ್ಜುನ: 


ನೀನು ಪೇಳಿದೆ ಸಾಮ್ಯದಿಂದಲಿ ಲಭಿಪ ಇಂತಹ ಯೋಗವ | 
ಕಾಣೆ ನಾ ಚಂಚಲತೆಯಿಂದಲಿ ಅದರ ಸ್ಥಿರತೆಯ ಮಾಧವ 


ಮನಸು ಪ್ರ ಮಥನಶೀಲ, ಚಂಚಲ, ದೃಢವು, ಪ್ರಬಲವದಾಗಿದೆ | 


ಅನಿಲದೊಲು ಮನ ಬಂಧಿಪುದು ಅತಿಕಷ್ಟ ವೆಂಬುದನರಿದಿಹೆ 


ಶ್ರೀಕೃಷ್ಣ: 
ನಿಜವು ವೀರನೆ, ಮನವು ಚಂಚಲ, ಅದರ ನಿಗ್ರಹ ಕಷ್ಟವು | 
ವಿಜಯನೇ, ವೈರಾಗ್ಯ ಮತ್ತ ಭ್ಯಾಸದಿಂದದು ಸಾಧ್ಯವು 


I 


ಮನವ ಜಯಿಸದ ನರಗೆ ದುರ್ಲಭ, ನನ್ನ ಮತದಲಿ ಯೋಗವು | 


ಮನವ ಜಯಿಸಿದ ಯತ್ನಶೀಲಗುಪಾಯದಿಂದದು ಸಾಧ್ಯವು 


ಅರ್ಜುನ: 


ಯೋಗಭ್ರಷೃನು ಶ್ರದ್ಧೆ ಯುಳ್ಳವನಾದರೂ ಯಕ್ನಿಸದಲೆ | 
ಯೋಗಸಿದ್ಧಿಯ ಹೊಂದದವಗಿನ್ನಾವ ಗತಿ ಶ್ರೀಕೃಷ್ಣನೆ 


ಅಧ್ಯಾಯ ೭. 


ಜ್ಞಾನ ವಿಜ್ಞಾನಯೋಗ 
. ಇ ಇ 
ಶ್ರೀಕೃ ಷ್ಠ : 
ಎನ್ನೊಳಗೆ ಮನನಿಲಿಸಿ, ಯೋಗದೊಳಿದ್ದು, ಆಶ್ರಯಿಸೆನ್ನನೆ | 
ಎನ್ನನೇ ಸಂಪೂರ್ಣ ನಿಜದಲಿ ಅರಿವ ಪರಿಕೇಳ್‌ ಪಾರ್ಥನೆ Il oll 
'ಜ್ಞಾನವನು ವಿಜ್ಞಾನ ಸಹ ನಿನಗುಸುರುವೆನು ಸಂಪೂರ್ಣದಿ | 
೬% 
ನೀನು ಅರಿದೊಡೆ ಅದನು, ತಿಳಿಯುವುದೇನು ಉಳಿಯದುಲೋಕದಿ |೨] 


'ಯತ್ನಗೈವನು ಸಿದ್ಧಿ ಗೋಸುಗ ಸಾವಿರಾರೊಳಗೊಬ್ಬನು | 
ಯತ್ನಿಸಿಯು ಸಿದ್ಧರೊಳಗೊಬ್ಬನು ನಿಜದಿ ಎನ್ನನು ತಿಳಿವನು ॥ಷ೩॥ 


ಪೃಥ್ವಿ, ಜಲ, ತೇಜಾನಿಲವು, ನಭ, ಬುದ್ಧಿ, ಮನ, ಅಹಂಕಾರವು | 
ಮತ್ತೆ ಈ ಪರಿ ಎಂಟು ವಿಧದಲಿ ನನ್ನ ಪ್ರಕೃತಿ-ವಿಭಿನ್ನವು Ie 


ಇದುವೆ "ಅಪರಾ'ಪ್ರ ಕೃತಿ, ಇದಕಿಂತಧಿಕವೊಂದಿದೆ ತಿಳಿ "ಪರಾ' | 
ದನ ಭಿನ್ನವು, ಜಗವ ಧರಿಸುವ ಜೀವರೂಪವು ಹೇ ನರಾ ॥ ೫॥ 


ತತ ತ್ರಾಣಿ ಮಾತ್ರಗಳೆಲ್ಲ ಜನಿಪುವು ಇವುಗಳಿಂದಲೆ ತಿಳಿಯೆಲೊ | 
ನಾನಿಹೆನು ಸಂಪೂರ್ಣ ಜಗದುತೃತ್ತಿ ಲಯ ಕಾರಣನೆಲೊ ॥೬॥ 


ಬೇರೆ ಆವುದು ಶ್ರೇಷ್ಠ ವಿಲ್ಲ ಧನಂಜಯನೆ ನನಗಿಂತಲು | 
ಕ್ಹೈದಾರದಲಿ ಪೋಣಿಸಿದ ಮಣಿಯಂತಿಹುದಿದೆಲ್ಲವು ನನ್ನೊಳು ॥೭॥ 


ನರನೆ ನಾನಿಹೆ ಸೂರ್ಯ ಚಂದ್ರರ ಪ್ರಭೆಯು, ಜಲದಲಿ ರಸವು ನಾ | 
ನರರ ಪೌರುಷ, ವೇದದಲಿ ಓಂಕಾರ, ಗಗನದಿ ಶಬ್ದ ನಾ ॥೮॥ 


೩೪ ಕನ್ನಡ ಭಗವದ್ಗೀತೆ 


ಶ್ರೀ ಕೃಷ್ಣಾರ್ಪಣವು 
ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಮುಗಿಯಿತು ಆತ್ಮಸಂಯಮಯೋಗ ಷಷ್ಮಾಧ್ಯಾಯದಿ ॥ 


೩೬ ಕನ್ನಡ ಭಗವದ್ಗೀತೆ 


ನಾನಿಹೆನು ಪೃಥ್ವಿಯ ಸುಗಂಧವು, ಪಾವಕನ ತೇಜಸ್ಸು ನಾ | 
ಪ್ರಾಣಿಮಾತ್ರರ ಜೀವ ನಾನು, ತಪಸ್ವಿಯಳ್ಳಿ ತಪಸ್ಸು ನಾ 


ನಾನು ಪಾರ್ಥನೆ, ಸಕಲ ಜೀವರಿಗಿಹೆ ಸನಾತನ ಬೀಜವು | 
ನಾನೆ ತೇಜಸ್ವಿಗಳ ತೇಜವು, ಬುದ್ಧಿ ವಂತರ ಬುದ್ಧಿ ಯು 


ಬ್ರೀತಿ ಇಚ್ಛೆಗಳಿರದ ಬಲ ಬಲವಂತರೊಳು, ಅರ್ಜುನನೆ ನಾ। 
ಭೂತರೊಳು ಧರ್ಮಕೆ ವಿರೋಧವು ಆಗದಂತಹ ಕಾಮ ನಾ 


ಸತ್ವರಜ ತಮ ಗುಣದ ಭಾವಗಳೆಲ್ಲ ನನ್ನಿಂದಾದುವು | 
ಮತ್ತೆ ನಾನಿಲ್ಲವುಗಳೊಳು ತಿಳಿ, ನನ್ನೊಳಗೆ ಅವು ಇರುವುವು 


ಶ್ರಿಗುಣದಿಂ ಕೂಡಿರುವ ಭಾವದಿ ಮೋಹಗೊಂಡಿಹ ಜಗವಿದು | 
ತ್ರಿಗುಣದಾಜೆಗೆ ಇರುವ ಅವ್ಯಯನಾದ ನನ್ನನು ಅರಿಯದು 


ನನ್ನ ಗುಣಮಯ ದಿವ್ಯ ಮಾಯೆಯು ದಾಟಿಲಸದಳವಿರುವುದು 
. ನನ್ನನೇ ಭಜಿಪರಿಗೆ ಇಂತಹ ಮಾಯೆ ದಾಟಲು ಬರುವುದು 


ಮಾಯೆಯಿಂದಲಿ ಜ್ಞಾನ ನಶಿಸಿದ ಮೂಢ ಮನುಜರು ಅಧಮರು 
ಹೇಯ ಕರ್ಮಿಗಳಸುರ ವೃತ್ತಿಯ ಹೊಂದಿ ನನ್ನನುಭಜಿಸರು 


ಆರ್ತರರ್ಥಾಪೇಕ್ಷಿತರು, ಜಿಜ್ಞಾಸು, ಜ್ಞಾನೀ ಪುರುಷರು | 
ಪಾರ್ಥ, ಈ ನಾಲ್ಕಗೆಯ ಸತ್ಕರ್ಮಿಗಳು ನನ್ನನು ಭಜಿಪರು 
ಅವರೊಳುತ್ತಮ ನಿತ್ಯಯುಕ್ತನನನ್ಯ ಭಕ್ತಿಯ ಜ್ಞಾನಿಯು | 


ಣೆ 


ಅವನಿಗತಿ ಬ್ರಯ ನಾನು, ಆ ಜ್ಞಾನಿಯೊಳು ನನಗತಿ ಬ್ರೀತಿಯು 


ಉತ್ತಮರು ಇವರೆಲ್ಲ, ಜ್ಞಾನಿಯು ನನ್ನ ಆತ್ಮನು ಎನಿಸಿಹ | 
ಉತ್ತಮೋತ್ತಮ ಗತಿಯ ನನ್ನೊಳು ಕಂಡು ಯೋಗಿಯು ಸ್ಥಿರ 


ಕನ್ನಡ ಭಗವದ್ಗೀತೆ ೩೭ 


ಕಾನಿ ಬಹು ಜನ್ಮಗಳ ಕೊನೆಯಲಿ ವಾಸುದೇವನನೆಲ್ಲಿಯು | 
ಬ ಹೊಂದುವನು ನನ್ನನು, ವಿರಳ ಅಂತಹ ಜ್ಞಾನಿಯು ॥೧೯॥ 


ವಿಧ ಕಾಮನೆಯಿಂದ ಮರುಳರು ತಮ್ಮ ತಮ್ಮ ಸ್ವಭಾವದಿ | 
ವಿಧ ದೇವತೆಗಳನು ಭಜಿಪರು ನಡೆದು ವಿಧವಿಧ ನಿಯಮದಿ ॥ ೨೦॥ 


Il ೧ಣಿವ ರೂಪವ ಶ್ರ ದ್ಧ ಯಿಂದರ್ಜಿಸಲು ಬಯಪಷನೊ ಭಕ್ತನು । 
ಕಾವದೊಳು ಆ ಶ್ರ ದ ಯನು ಆ ರೂಪದಲಿ ಸ್ಥಿರ ಗೊಳಿಪೆನು ॥ ೨೧॥ 


|| ೧೬೬ ಗೆ ಶ್ರದ್ಧಾಯುಕ್ತ ನಾಗುತ ಪೂಜಿಪನು ಆ ರೂಪವ | 
$ಗನಾ ನಿಯಮಿಸಿದ ಇಚ್ಛಿತ ಭೋಗ ತಪ್ಪದೆ ಪಡೆಯುವ ॥ so 


 ೧ಭುಂದಮತಿಗಿದೆ ನಾಶಹೊಂದುವ ಫಲವು, ದೇವರ ಭಕ್ತನು | 


| ಕೊಂದುವನು ಆಯಾಯ ದೇವರ, ನನ್ನ ಭಕ್ತನು ನನ್ನನು ॥೨೩॥ 


ಇ ಘನ, ಅವಿನಾಶಿ, ಅನುಪಮ, ಭಾವವರಿಯದ ಮೂಡರು | 


| ನ್ನು ವರು ನಾ ವ್ಯಕ್ತನೆಂದವ್ಯಕ್ತ ನಾನಾಗಿದ್ದರೂ ll ೨೪ | 
| 


lo 


ಸಾಗ ಮಾಯೆಯ ಮುಸುಕಿನಲಿ ನಾ ಪ್ರಕಟನೆಲ್ಲರಿಗಾಗೆನು | 
"ಗೆ ಅಜ, ಅವ್ಯಯನು ಆಗಿಹ ನನ್ನನರಿಯನು ಮೂಢನು ॥ ೨೫॥ 


ೂತಕಾಲದ, ಈಗ ಇರುತಿಹ ಮತ್ತೆ ಮುಂದೆಯು ಆಗುವ | 
ಊತರೆಲ್ಲರ ಬಲ್ಲೆ, ನನ್ನನು ಅರಿಯರಾರೂ ಪಾಂಡವ ll ೨೬॥ 


ರನೆ ಇಚ್ಛಾದ್ವೇಷದಿಂ ಪುಟ್ಟ ರುವ ದೃಂದೃದ ಮೋಹದಿ | 
ಕರುವ ಜೀವರು ಭ್ರಾಂತಿ ಹೊಂದುತ್ತಿ ರುವರೀ ಸಂಸಾರದಿ ll ೨೭॥ 


್ಯಕರ್ಮದಿ ತಮ್ಮ ಪಾಪವ ಕಳೆದುಕೊಂಡಿಹ ಪುರುಷರು | 
ನ್ನು ದೃಂದ್ಯದ ಮೋಹವಳಿಯುತ, ದೃಢದಿ ನನ್ನನು ಭಜಿಪರು ॥ ೨೮॥ 


|| ೨೯ 
lag 
೨ 
ಶ್ರ 


ಅಧ್ಯಾಯ ೮. 
ಅಕ್ಷರ ಬ್ರ ಹ್ಮ ಯೋಗ 


ರ್ಜುನ: 


ಶವುದಿಹುದಾಬ್ರ ಹ್ಮ, ಆ ಆಧ್ಯಾತ್ಮ ಕರ್ಮಗಳಾವುವು | 


ವುದ ಪುರುಷೋತ್ತ ಮನೆ, ಅಧಿಭೂತ ಮತ್ತ ಧಿದೈ ವವು 


5, ಶರೀರದೊಳಾವನಾ ಅಧಿಯಜ ತ ಮತ್ತ ವನೆಂತಿಹ | 
ಕೀಶವನೆ, ಸಂಯಮಿಯು ಮರಣದಿ ಎಂತು ನಿನ್ನನು ಅರಿಯುವ 


ಸಾರಾ ಸ್ರ 


ಗರಮವಹ ಅಕ್ಷರವು ಬ್ರಹ್ಮ, ಸ್ವಭಾವವೇ ಅಧ್ಯಾತ್ಮವು | 
1ರುಮತಾ. ಉತ್ಪತ್ತಿ ಸ್ಥಿತಿ ಕಾರಣವು ಎನಿಪ ವಿಸರ್ಗವು 


ದ ಸ್ಥಿತಿ ಅಧಿಭೂತ, ಮತ್ತಧಿದೈವಶವು ತಾ ಪುರುಷನು | 
A ಈ ಕರೀರದೊಳಿರುವೆ ನಾ ಅಧಿಯಜ್ಞನು 


ುರಣಸಮಯದಿ ನನ್ನನೇ ಸ್ಮರಿಸುತ್ತ ತನುವನು ತ್ಯಜಿಸುವ | 
ರನು ನನ್ನ ಸ್ವರೂಪವೈದುವ, ಇದರೊಳಿಲ್ಲವು ಸಂಶಯ 


ನುಜ ತಾನಾವಾವ ಭಾವವ ನಿತ್ಯ ಸ್ಮರಿಸುತ್ತ ಪಾಂಡವ | 


ಕೈನುವನಂತ್ಯದಿ ತ್ಯಜಿಪನೊ, ಆ ಭಾವಗಳ ತಾ ಹೊಂದುವ 


೫ದ್ದರಿಂದಲೆ ಎಲ್ಲ ಕಾಲಕು ನನ್ನ ಸ್ಮರಿಸುತ ಕಾದು ನೀ | 


ುದ್ಧಿ ಮನವೆನಗರ್ಪಿಸಲು ನನ್ನನ್ನು ಹೊಂದುವಿ ನಿಜದಿ ನೀ 


ನ್ಯ ದೆಸೆ ಮನ ಹರಿಬಿಡದೆ ಅಭ್ಯಾಸ ಯೋಗದಿ ಯುಕ್ತನು | 
ಗನ್ನು ಧ್ಯಾನಿಸಿ ಸತತ, ಉತ್ತಮ ದಿವ್ಯ ಪುರುಷನ ಪಡೆವನು 


1 ೧॥ 


|| ೨॥ 


ll all 


Il v1 


hall 


॥ ೬॥ 


|| ೭॥ 


lel 


೩೮ ಕನ್ನಡ ಭಗವದ್ಗೀತೆ 


ಮರಣ, ಮುದಿತನ ಕಳೆಯಲೆತ್ಲಿಸುತೆನ್ನ ಆಶ್ರಯ ಹೊಂದುವ | 
ನರನೆ ಬ್ರಹ್ಮವ, ಕರ್ಮ ಆಧ್ಯಾತ್ಮಗಳನೆಲ್ಲವ ಬಲ್ಲವ 


ಅರಿತವರು ಅಧಿಯಜ್ಞ, ಅಧಿಭೂತಾಧಿ ದೈವದಿ ನನ್ನನು | 
ಅರಿಯುವರು ಆ ಯುಕ್ತ ಚಿತ್ತರು ಮರಣದಲ್ಲಿಯು ನನ್ನನು | 


ಹನಾಷಸ್‌ 
ಶ್ರೀಕೃಷ್ಣಾರ್ಪಣವು 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಕೊನೆ ವಿಜ್ಞಾನ ಜ್ಞಾನವು, ಏಳನೆಯ ಅಧ್ಯಾಯದಿ ॥ 


ಕನ್ನಡ ಭಗವದೀತೆ ೪೧ 


ಒಂದು ಸಾವಿರ ಯುಗವು ಬ್ರಹ್ಮನ ಹಗಲು ಅಂತೆಯೆ ರಾತ್ರಿಯು | 
ನಂದು ತಿಳಿಯುವನಾವನೋ ಅವ ಅಹೋರಾತ್ರಜ್ಞಾನಿಯು' ॥ ೧೭॥ 


| ಕ್‌ ವೆಲವು ಪುಟ್ಟು ವುದು ಅವ್ಯಕ್ತದಿಂದಲಿ ಹಗಲೊಳು | 
ತ್ತ ಅದು ಅವ್ಯಕ್ತ ದಲಿಯೆ ಲಯವ ಹೊಂದುವುದಿರುಳೊಳು ॥ ೧೮॥ 


ಭೂತಗಣ ಜನಿಜನಿಸಿ ಲಯಿಪುವು ವಿವಶವಾಗುತ ಇರುಳೊಳು | 
ನಾರ್ಥನೆ ೇ ಅಪುಪುಟ್ಟುವುವು ಮತ್ತು ದಿಸಿ ಬರುತಿಹ ಹಗಲೊಳು ॥ ೧೯॥ 


॥ ೧ಥೀರಿ ಈ ಅವ್ಯಕ್ತ ವನ್ನು ಸನಾತನದ ಅವ್ಯಕ್ತಪು | 
ನೀರೆ ಇಹುದದಕಿಲ್ಲ ನಾಶವು, ಅಳಿದು ಹೋದರು ಭೂತವು ॥ ೨೦॥ 


ಸಮುಗಳ್ನು ಭ್ಯ ಟರನಾದ ಆ ಅವ್ಯಕ್ತವು| 
ನರಳಿ ಜನಿಸರು ಅದನು ಪಡೆದವರದುವೆ, ಮಮಘನಧಾಮವು ॥ ೨೧॥ 


Il ೧4 
ಕರುವ ಭೂತಗಳಿಹವು ಅವನೊಳು ವ್ಯಾಪ್ತ ವವನಿಂದೆಲ್ಲವು | 


ಸರನೆ, ಅಂತಹೆ ಪರಮ ಪುರುಷನನನ್ಯ "ಭಕ್ತೆ ಲಭ್ಯನು ॥ ೨೨॥ 


! ಸವ ಸಮಯದಿ ಮರಣ ಬರಲಾಗುವನೊ ಯೋಗಿಯು ಮುಕ್ತನು | 


ಅವ ಸಮಯದಿ ಸಾಯಲಾತನು ಮರಳಿ ಜನಿಪನೊ, ಪೇಳೈನು ॥ ೨೩॥ 


ಉತ್ತರಾಯಣದಾರು ತಿಂಗಳು, ಶುಕ್ಲಪಕ್ಷದಿ, ಹಗಲೊಳು | 
ಮತ್ತೆ ಅಗ್ನಿ, ಜ್ಯೋತಿಮಾರ್ಗದಿ ಗತಿಸಿ ಬ್ರಹ್ಮನ ಪಡೆವರು ॥ ೨೪॥ 


"ಭೂಮ, ರಾಶ್ರೀ, ದಕ್ಷಿಣಾಯನ, ಕೃಷ್ಣ ಪಕ್ಷದಿ ಗತಿಸಲು | 
ಗೋಮಲೋಕವ ಸೇರಿ ಯೋಗಿಯು, ಮರಳಿ ಬರುವನು 
ಜಗದೊಳು ॥ ೨೫ ॥ 


ಕ್ಲಕೃಷ್ಣಗಳೆರಡು ಗತಿಗಳು ಜಗದಿ ಶಾಶ್ರ ಓತವೆನಿಪುವು | 


ಟಃ 


॥ ಡೈಮುಕ್ತಿ ಕೊಡುವುದು ಒಂದು, ಹಿಂದಕೆ ತರುವುದಿನ್ನೊಂದವನನು ॥ ೨೬ ॥ 


೪೦ ಕನ್ನಡ ಭಗವದ್ಗೀತೆ 


ಆವನಿನ್ನು ಸ್ಮರಿಪನೊ ಅಚಿಂತ್ಯವಾದ ರೂಪನ | 
ಕವಿ ಪುರಾಣ ಪುರುಷನ, ಶಾಸನವನು ಗೈ ವನ ॥ 
ಸರ್ವರಾಧಾರನ ಸೂಕ್ಷ್ಮಕಿಂತ ಸೂಕ್ಷ್ಮನ | 

ಸೂರ್ಯ ಸದೃಶತೇಜನ, ತಮಸಿನಾಚೆಗಿರುವನ 


ಅಂತ್ಯಕಾಲದಲ್ಲಿಯೂ, ಭಕ್ತಿಯುಕ್ತನಾಗುತ | 
ಯೋಗ ಬಲದಿ ತನ್ನಯ ಚಿತ್ತಸ್ಥಿರವ ಗೊಳಿಸುತ ॥ 
ಭೃಕುಟ ಮಧ್ಯದಳ್ಳಿ ಚೆನ್ನಾಗಿ ಪ್ರಾಣ ನಿಲಿಸುತ | 
ಪರಮ ದಿವ್ಯ ಪುರುಷನ, ಪಡೆವನವನು ನಿಶ್ಶಿತ 


ವೇದವೇಶ್ತರಾವುದ " ಅಕ್ಷರ'ವು ಎಂಬರೊ | 
ರಾಗರಹಿತ ಯತಿಗಳು, ಆವುದನ್ನು ಸೇರ್ವರೊ | 
ಆವಪದ ಅಪೇಕ್ಷಿಸಿ ಬ್ರಹ್ಮಚರ್ಯದಿರುವರೊ | 
ಅಂಥ ಪದವ ಕರಿದರಲ್ಲೊರೆವೆ ನಿನಗೆ ನಾನೆಲೊ 


ಸರುವ ಬಾಗಿಲ ಮುಚ್ಛೆ ಮನವನು ಹೃದಯದಲಿ ಸ್ಥಿ ರವಿರಿಸುತ | 
ಶಿರದಿ ನಿಜಪ್ರಾಣವನು ಸ್ಟಾ ಏಸಿ ಯೋಗಧಾರಣೆ ಗೈಯುತ 


ಸ್ಮರಿಸಿ "ಓಂ' ಎಂಬೊಂದೆ ಅಕ್ಷರ ಬ್ರ ಹ್ಮವನು ಉಚ್ಛರಿಸುವ | 
ನರನು ದೇಹವ ತ್ಯಜಿಸಿ ಪೋಗಲು ಪರಮ ಸದ್ಮತಿ ಹೊಂದುವ 


ನಿತ್ಯಯುಕ್ತ ನದಾದ ಯೋಗಿಯು ನನ್ನನೊಂದೇ ಚಿತ್ತದಿ | 
ನಿತ್ಯದಲಿ ಸ್ಮರಿಸಿದರೆ ನಾನಾತನಿಗೆ ಸಾಧ್ಯನು ಸುಲಭದಿ 


ಉತ್ತಮೋತ್ತಮ ಸಿದ್ಧಿ ಪಡೆದೆನ್ನೊಳಗೆ ಸೇರಿ ಮಹಾತ್ಮರು | 
ಮತ್ತೆ ಶಾಶ್ವತ ದುಃಖದಾಗರವಾದ ಜನ್ಮವ ಹೊಂದರು 


ಮರಳಿ ಬರುವರು ಬ್ರಹ್ಮ ಮೊದಲಾಣಿಲ್ಲ ಲೋಕಗಳಿಂದಲು | 
- ಮರಳಿ ಬಾರರು ನರನೆ, ನನ್ನನು ಹೊಂದಿದಂತಹ ಜನಗಳು 


೪೨ ಕನ್ನಡ ಭಗವದ್ಗೀತೆ 


ಇಂಥ ಎರಡೂ ಮಾರ್ಗವರಿತಿಹ ಅವ ಯೋಗಿಯು ಭ್ರಮಿಸನೈ 
ಅಂತೆ ಪಾರ್ಥನೆ, ನೀ ನಿರಂತರ ಯೋಗಯುಕ್ತ ನದಾಗೆಲೈ 


ವೇದಯಜ್ಯದಲ್ಲಿಯೂ, ದಾನ ತಪಸಿನಲ್ಲಿಯೂ | 
ಪೇಳಿದಂಥ ವಿಧವಿಧ, ಪಾಪಪುಣ್ಯವೆಲ್ಲವ ॥ 
ದಾಟ ಯೋಗಿ ತಿಳಿಯುತ ತತ್ವದಿಂದಿದೆಲ್ಲವ | 
ಪರಮ ಶ್ರೀಷ್ಠವಾಗಿಹ, ಆದಿ ಸ್ಥಾನ ಪಡೆಯುವ 


ಶ್ರೀ ಕೃಷ್ಣಾರ್ಪಣವು 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಅಕ್ಷರಬ್ರಹ್ಮ ಮುಗಿಯಿತು ಎಂಟನೆಯ ಅಧ್ಯಾಯದಿ ॥ 


I ೨ಕ, 
ರಾಜವಿದ್ಯಾ ರಾಜಗುಹ್ಯ ಯೋಗ 
ಶ್ರಿ (ಕ್ಸ ಷ್ಕ: 


hoses ಆಂತೆಯೆ, ಗುಹ್ಯ ತಮವಿದನೊರೆವೆನು 
ಣಾ ನವನು ವಿಜ್ಞಾನ ಸಹ ನೀನ. ರಿತರಶುಭದಿ ಮುಕ್ತನು Il oll 
ಜ್ಯಾ 


Il ೨೮ 


pr 


ಸ್ಟ 


ಗ್ಯ ದು ಪನಿತ್ರವು ರಾಜವಿದ್ಯಾ ರಾಜಗುಹ್ಯವು ಶ್ರೇಷ್ಠವು | 
ಇದು ಪರೋಕ್ಷದ ಮಾರ್ಗ. ಅವ್ಯಯ, ಧರ್ಮ್ಯ, ಮಾಡಲು ಸುಲಭವು 

|| oll 
ಅಂಥ ಧರ್ಮದಿ ಶ್ರಧ್ಯೆ ಯಿಲ್ಲದ ನರರು ನನ್ನನು ಹೊಂದರು | 
ಕುಂತಿತನಯನೆ, ಮೃತ್ಯುಮಯ ಸಂಸಾರ ಚಕ್ರದಿ ಭ್ರಮಿಪರು I al 


ನರ್ವಜಗ ಅವ್ಯಕ್ತವಾದೆನ್ನಿಂದ ವ್ಯಾಪಿತ ವಿರುವುದೈ | 
ರ್ವಭೂತರಿಗಾಶ್ರ ಯನು ನಾನಿಹೆನು, ನನಗವರಲ್ಲವೈ 1೪॥ 
| 


ೂತರೆನ್ನೊಳಗಿಲ್ಲ, ನೋಡೆಲೊ ನನ್ನ ಯೋಗದ ಬಲವನು | 
ೂತರನು ನಾ ಸೃಜಿಪೆ. ಪೋಷಿಪೆ, ಆದರೂ ಇರೆನವರೊಳು Il ೫॥ 


ಂತು ಎಲ್ಲೆಡೆ ಚಲಿಪ ವಾಯುವು ನಿತ್ಯ ಇರುವುದೊ ನಭದಲಿ | 
ಂತೆಯೇ, ನೀ ತಿಳಿಯೊ, ಭೂತಗಳೆಲ್ಲ ಇರುವುವು ನನ್ನಲಿ Well 


1ಕಲ್ಪದಂತ್ಯದಿ ಭೂತರೆಲ್ಲರು ಹೊಂದುವರು ಮಮ ಪ್ರಕೃತಿಯ | 
ಹಲ್ಪದಾದಿಯೊಳಿನ್ನು ಸೃಜಿಸುವೆ ಅವರನೆಲ್ಲ ಧನಂಜಯ ॥೭॥ 


ನ್ನು ಪ್ರಕೃತಿಯ ವಶದೊಳಿರುತಿಹ ಭೂತ ಗಣಗಳನೆಲ್ಲನು | 
ನ್ನ ಮಾಯಾಬಲದಿ ವಾರಂವಾರ ನಿರ್ಮಿಸುತಿರುವೆನು ॥ ೮॥ 


NIRA 


ಕನ್ನಡ ಭಗವದ್ಗೀತೆ 


೪೫ 


ನೆ ಮಳೆಗರೆಯುವವ ತಡೆವವ, ಬಿಸಿಲು ಕಾಯಿಸುವವನು ನಾ | 


I ನಾನೆ ಅಮೃ ತವು, ಮರಣವೂ ನಾ, ಸತ್‌ ಅಸತ್ತುಗಳಿನ್ನು ನಾ 


ಮೂರು ವೇದವರಿತ, ಪಾಪರಹಿತ, ಸೋಮ ಕುಡಿವವ | 
| ೧ಂಕೃರ್ಗಕೋರಿ ಯಜ್ಞದಿಂದ ಭಜಿಸುತೆನ್ನ ತುತಿಪವ॥ 
ನ್ನ ಪುಣ್ಯದಿಂದಲವನು ಇಂದ್ರಲೋಕ ಹೊಂದುವ | 
bi ಭೋಗಿಸುವನು ದಿವ್ಯದೇವ ಭೋಗವ 


| ೧೧ 
ೀಗಿಸುತ್ತ ಲವನು ಆ ವಿಶಾಲ ಸ್ವರ್ಗಲೋಕವ | 
್ರಣ್ಯಕ್ಷೀಣವಾದ ಮೇಲೆ ಮತ್ತೆ ಧರೆಗೆ ಮರಳುವ ॥ 

| ಆಚ ಮೂರು ವೇದ ಧರ್ಮದಂತೆ ಕರ್ಮಮಾಡುವ। 
'ಕರ್ಮಫಲವ ಬಯಸಿ ಜನನ ಮರಣಗಳಿಗೆ ಸಿಲುಕುವ 


| il ನ್ನನೊಂದೇ ಭಾವದಲಿ ನೆನೆನೆನೆದು ಭಜಿಸುತಲನುದಿನ | 
ನನ್ನೊಳಗೆ ಸ್ಕಿ ತವಿಹನ ಯೋಗಕ್ಷೇಮ ವಹಿಸುವೆ ನರ್ಜುನ 


ನನ್ನ ನೈಜ ಸ್ವರೂಪವರಿಯದೆ ಜಾರುತಿರುವನು ಮನುಜನು 


ಮತ್ತೆ ದೇವವ್ರತನು ದೇವರ, ಪಿತೃವೃ್ವತನು ತಾ ಏತರನು | 
ೂತಪ್ರ್ಪತ ಭೂತರನು ಹೊಂದುವ, ನನ್ನ ಭಜಿಪನು ನನ್ನನು 


ಭಕ್ತಿ ಯಿಂದೆನಗರ್ತಿಸಲು ಫಲಪುಷ್ಪ ಪತ್ರವ ಜಲವನು | 


ಎಂ 


೧ಡಭಕ್ತಿ ಪೂ sil ಆತ್ಮಸಂಯಮಿ ನೀಡಿದುದ ನಾನುಣುವೆನು 


ಟ್ಲನೀನು ಗೈಯುವ ತಪಗಳೆಲ್ಲವ, ನನಗೆ ಅರ್ಪಿಸು ಪಾಂಡವ 


ನ್ನು ಯಜ್ಞಕ್ಕೆಲ್ಲ ಸ್ವಾಮಿಯು, ಭೋಕ್ತೃವೂ ನಾನಿರುವೆನು | 


(ನೀನು ನೀಡುವ ದಾನ, ಮಾಡುವ ಹೋಮ, ಉಂಬುವುದೆಲ್ಲವ | 


1 ೧೯॥ 


॥ ೨೦॥ 


Il ೨೧ ॥ 


॥ ೨೨ | 


Il ೨೩ I 


Il ೨೪ ॥ 


॥ ೨೫ | 


Il ೨೬ ॥ 


॥ ೨೭॥ 


೪೪ ಗೆ ಕನ್ನಡ ಭಗವದ್ಗೀತೆ 


ಪಾರ್ಥ, ಕರ್ಮದಿ ಸಂಗವಿಡದಭಿಮಾನ ರಹಿಶನ ತೆರದೊಳು | 
ವರ್ತಿಸುವ ನನ್ನನ್ನು ಬಂಧಿಸಲಾರವಂತಹ ಕ್ರಿಯೆಗಳು 


ನನ್ನ ನೇತೃತ್ವದಲಿ ಪ್ರಕೃತಿಯು ಚರವ ಅಚರವ ಸೃಜಿಪುದು | 
ಇನ್ನಿದೇ ಕಾರಣದಿ ಈ ಸಂಸಾರ ನಡೆಯುತಲಿರುವುದು | 


ನನ್ನ ಭೂತ ಮಹೇಶ್ವರೀ ಘನರೂಪವರಿಯದ ಮೂಢರು । 
ಇನ್ನು ಮನುಜ ಶರೀರಧಾರಿಯದಾದ ನನ್ನನು ಜರೆವರು 


ವ್ಯರ್ಥ ಅಶೆಯ, ವ್ಯರ್ಥ ಕರ್ಮದ, ವ್ಯರ್ಥ ಜ್ಞಾನದ ಮೂಢರು | 
ಪಾರ್ಥ, ಮೋಹದಿ ಅಸುರ ರಾಕ್ಷಸ ಪ್ರಕೃತಿಗಳ ಹೊಂದಿರುವರು | 


ಇನ್ನು ದೈವೀ ಪ್ರಕೃತಿ ಹೊಂದುತಲೊಂದೆ ಮನದಿ ಮಹಾತ್ಮರು | 
ನನ್ನನವ್ಯಯ, ಭೂತ ಮೂಲನು ಎಂದು ತಿಳಿಯುತ ಭಜಿಪರು 1 


ಯತ್ನ ಶೀಲರು, ದೃಢವ್ರತರು ಬಿಡದೆನ್ನ ಕೇರ್ತನೆಗೈ ವರು | 
ನಿತ್ಯಯುಕ್ತರು ಭಕ್ತಿ ಯಿಂದಲಿ ನಮಿಸಿ ನನ್ನನು ಭಜಿಪರು I 


ಅನ್ಯಕೆಲರೇಕತ್ವ ಮತ್ತೆ ಪೃಥಕ್‌, ಬಹುವಿಧದಿಂದಲು | 
ಇನ್ನು ಭಜಿಪರು ಜ್ಞಾನಯಜ್ಞದಿ ವಿಶ್ವಮುಖಿಯೆಂದೆನ್ನನು | 


ನಾನೆ ಕ್ರತು, ನಾನಿಹೆನು ಯಜ್ಞ, ಸ್ವಧೆಯುನಾ, ಔಷಧಿಯು ನಾ | 
ನಾನೆ ಮಂತ್ರವು, ಘೃತವು ನಾನೇ, ಅಗ್ನಿನಾ, ಆಹುತಿಯು ನಾ ॥ 


ನಾನು ಲೋಕದ ತಾಯಿ ತಂದೆಯು, ಅಜ್ಮ, ಧಾತೃ, ಪವಿತ್ರನು। 
ನಾನು ಯಜು ಖುಕ್ಸಾಮ ವೇದವು, ವೇದ್ಯನೂ, ಓಂಕಾರನು ॥ 


ನಾನೆ ಗತಿ, ಪೋಷಕ, ನಿವಾಸನು, ಸಾಕ್ಷಿ, ಪ್ರಭು, ಸಖ, ಶರಣನು | 
ನಾನು ಪ್ರಳಯೋತ್ಪತ್ತಿ, ಸ್ಥಿತಿಯು, ನಿಧಾನ, ಅವ್ಯ ಯಬೀಜನು ॥ 


೪೬ ಕನ್ನ ಡ್ಕಿಭಗವದ್ಗೀತೆ 


ಇಂತು ನೀ ಶುಭ ಅಶುಭ ಫಲಗಳ ಕರ್ಮ ಬಂಧನ ಕಡಿಯು, 
ಕುಂತಿ ಸುತ್ತ ಸಂನ್ಯಾಸ ಯೋಗವ ಹೊಂದಿ ನನ್ನೊಳು ಸೇರ 


ಭೂತರೆಲ್ಪರಿಗಾನು ಸಮನಿಹೆ, ಇಲ್ಲೆನಗೆ ಸಖ ರಿಪುಗಳು | 
ವ್ರೀತಿಯಿಂದೆನಗರ್ಜಿಪರು ಇಹರೆನ್ನೊಳಗೆ ನಾನವರೊಳು 


ದುಷ್ಟ ಕರ್ಮಿಯು ಸಹಿತ ಭಜಿಸಲು, ಏಕಭಾವದೊಳೆನ್ನನು | 
ಶಿಷ್ಟ ನವನೆಂದರಿಯಬೇಕೀಗವನು ಶುಭ ಸಂಕಲ್ಪನು 


ಬೇಗನವ ಧರ್ಮಾತ್ಮನಾಗುವ, ನಿತ್ಯಶಾಂತಿಯ ಹೊಂದುವ | 
ಹೀಗೆ ತಿಳಿ ಕೌಂತೇಯ ನನ್ನಯ ಭಕ್ತ ಹೊಂದನು ನಾಶವ 


ಎನ್ನ ಆಶ್ರಯ ಹೊಂದಿ ಪಾರ್ಥನೆ, ಪಾಪಯೋನಿಗಳೆಲ್ಬರು | 
ಇನ್ನು ಸ್ತ್ರೀಯರು ವೈಶ್ಯ ಶೂದ್ರರು ಪರಮ ಗತಿಯನು ಪಡೆವರ 


ಭಕ್ತ, ವಿಪ್ರರ, ಪುಣ್ಯವಾನ್‌ ರಾಜರ್ಹಿಗಳ ಮಾತೇಕೆಲೋ | 
ಮತ್ತೆ ನಿತ್ಯವು, ಅಸುಖಮಯ ತನು ಹೊಂದಿ ನನ್ನನು ಭಜಿಸೇ 


ನನ್ನೊ ಳಿಡುಮನ, ಯಜಿಸು, ನನ್ನಯ ಭಕ್ತನಾಗೆಲೊ, ನಮಿಸು 
ನನ್ನೊ ಳಾತ್ಮವನಿರಿಸಿ, ಶರಣೆನಗಾಗೆ, ಹೊಂದುವಿ ಎನ್ನ ನೀ 


ಶ್ರೀಕೃಷ್ಣಾ ರ್ಪಣವು 


ಹೀಗೆ ಭಗವದ್ಗಿ ತೆಯಲಿ ಕೃಷ್ಣಾ ರ್ಜುನರ ಸಂವಾದದಿ | 
ಈಗ ಮುಗಿಯಿತು ರಾಜವಿದ್ಯಾ ರಾಜ ಗುಹ್ಯವು ನವಮದಿ ॥ 


Wp 
ವಿ ॥ 9 ಅಧ್ಯಾಯ ೧೦. 
Il 4 
A ಷ್ಣ: 


(ಳು ನೀ ಮತ್ತೊಮ್ಮೆ ವೀರನೆ, ನನ್ನ ಉತ್ತಮ ನುಡಿಯನು | 
1 ತುಹಿಸುವ ನಿನಗೆ ನಿನ್ನಯ ಹಿತವ ಬಯಸುತ, ಪೇಳ್ವೆನು ॥ಂ॥ 


॥ ಬ ಮ ಸಾಸ ಚರ ನನ್ನ ಉತ್ಪತ್ತಿಯನೆಲೊ | 
ರುವ ಬಗೆಯಲಿ ಸುರ ಮಹರ್ಷಿಗಳಾದಿ ಕಾರಣ ನಾನೆಲೊ | ೨॥ 


ು॥ ಜ| ಅನಾದಿ, ಲೋಕಮಹೇಶ, ಅಜನೆಂದೆನ್ನನು | 
'ರರೊಳಾತನೆ ಭ್ರಾಂತಿರಹಿತನು, ಸರ್ವ ಪಾಪದಿ ಮುಕ್ತನು ॥೩॥ 
[ 
ತ್ಯ, ಕ್ಷಮೆ, ದಮ, ಶಾಂತಿ, ಬುದ್ಧಿ ಯು, ಅಸಂಮೋಹವು ಜ್ಞಾನವು | 
ವೃತ್ಯು, ಜನ್ಮವು, ದುಃಖಸೌಖ್ಯವು, ಭಯವು ಹಾಗೂ ಅಭಯವು ॥ ೪॥ 


ಇನ, ತಪವು, ಅಹಿಂಸೆ, ಸಮತೆ, ಯಶಾಪಯಶ, ಸಂತೋಷವು | 
್ರಾಣಿಗಳ ಈ ವಿವಿಧ ಭಾವಗಳೆನ್ನ ಮೂಲಕ ಜನಿಪುವು ॥ ೫॥ 


ಖನ್ನ ನಾಲ್ವರು, ಮತ್ತೆ ಸಪ್ತ ಮಹರ್ಹಿಗಳು, ಮನುವರ್ಯರು | 
ನ್ನ ಮನ ಸಂಜಾತರವರಿಂದಿಳೆಯ ಜನ ಜನಿಸಿರುವರು ॥ ೬॥ 


ತ್ವದಿಂದಲಿ ನನ್ನ ಯೋಗ ವಿಭೂತಿಗಳ ತಿಳಿದಾತನು | 
ುತ್ತೆ ಅವಿಚಲ ಯೋಗವನು ಸೆಂದೇಹವಿಲ್ಲದೆ ಪಡೆವನು ೭ 1 


ಲ್ಲದರ ಉತ್ಪತ್ತಿ ಸ್ಥಾನನು, ನಾ ಪ್ರವರ್ತಕನಿರುವೆನು | 
ಲ್ಲವರು ಅರಿತಿದನು ಭಜಿಪರು ಭಕ್ತಿ ಭಾವದೊಳೆನ್ನನು Il el 


೪೮ ಕನ್ನಡ ಭಗವದ್ಗೀತೆ 
ನನ್ನೊಳಿರಿಸುತ ಚಿತ್ತ ಪ್ರಾಣವ, ತಿಳಿಸುತೊಬ್ಬರಿಗೊಬ್ಬರು | 
ನನ್ನ ಕಥೆಗಳ ಪೇಳಿ ರಮಿಪರು ನಿತ್ಯದಲಿ ಸಂತುಷ್ಕರು 


ನಿರುತ ನನ್ನಲಿ ರಮಿಸುತೀಪರಿ ಪೆ ಕ್ರೇಮಪೂರ್ವಕ ಭಜಿಸುವ | 
ನರಗೆ ಕೊಡುವೆನು ನನ್ನನವ ಪಡೆವಂಥ ಬುದ್ಧಿ ಯ ಯೋಗವ 


ನಾನು ದಯಶೋರಿಸಲು ಅವರಲ್ಲಿ, ಅವರ ಹೃದಯದೊಳಿರುವೆ; 
ಜ್ಞಾನ ದೀಪವ ಬೆಳಗುತಲಿ ಅಜ್ಞಾನ ತಿಮಿರವ ಕಳೆವೆನು 


ಅರ್ಜುನ : 

ಪರಮಬ್ಬ ಹ್ಮನು ಪರಮಧಾಮನು, ದಿವ್ಯ ಪುರುಷನು, ಶಾಶ್ವತ, 
ವರಪವಿತ್ರನು, ಆದಿದೇವನು, ಅಜನು, ವಿಭು ನೀನೆನ್ನುತ 

ಇನ್ನು ಖುಷಿ, ದೇವರ್ಹಿನಾರದ, ಅಸಿತ, ದೇವಲ ವ್ಯಾಸರು | 
ನಿನ್ನ ಬಣ್ಣಿ ಪರಿಂತು, ಅಂತೆಯೆ, ಪೇಳುತಿಹೆ ನೀನಾದರು 


ನೀನು ಪೇಳಿದುದೆಲ್ಲವನು ನಿಜವೆಂದು ತಿಳಿವೆನು ಕೇಶವ | 
ದಾನವರು ದೇವತೆಗಳರಿಯರು, ನಿನ್ನ ಇಂಥ ಸೃರೂಪವ 


ಜೀವರೆಲ್ಪರ ಏತನೆ, ಪುರುಷೋತ್ತ ಮನೆ, ಹೇ ಜೀವೇಶನೆ | 
ದೇವದೇವನೆ, ನೀನೆ ನಿನ್ನನು ಬಲ್ಲೆಯೈೆ, ಜಗದೀಶನೆ 


ಇನ್ನದಾವ ವಿಭೂತಿ ರೂಪದಿ ಜಗವ ನೀ ತುಂಬಿರುವೆಯ್ಯೆ | 
ನಿನ್ನ ದಿವ್ಯ ವಿಭೂತಿಯೆಲ್ಲವ ನೀನೆ ಪೇಳಲು ಅರ್ಹನೈ | 


ನಿನ್ನನನುದಿನ ಚಿಂತಿಸುತ ಎಂತರಿವೆನೈ ಯೋಗೇಶನೆ । 
ಇನ್ನು ನಾನಾವಾವ ಭಾವದಿ ಧ್ಯಾನಿಸಲಿ, ಭಗವಂತನೆ | 


ಪೇಳು ನೀನು ಜನಾರ್ದನನೆ, ಮತ್ತೊ ಮ್ಮೆ ಯೋಗ, ವಿಭೂತಿಯ 
ಆಲಿಸಿದರೂ ನಿನ್ನ ವಚನಾಮೃ ತವ ಹೊಂದೆನು ತೃಪ್ತಿಯ 


| 


ಕನ್ನಡ ಭಗವದ್ಗೀತೆ ೪೯ 
1 ) ಕೃಷ್ಣ 
ನ್ನ ಅಕಿ ಪ್ರಾಮುಖ್ಯ ದಿವ್ಯ ವಿಭೂತಿಗಳ ನಾನೊರೆವೆನೈ | 
ನ್ನ ವಿಸ್ತರಕಂತವಿಲ್ಲವು, ಭಾರತನೆ, ನೀ ತಿಳಿಯೆಲೈ ॥೧೯॥ 
|! ೧ 
ರ್ವ ಜೀವರ ಹೃದಯದೊಳಗರ್ಜುನನೆ, ನಾನೇ ಆತ್ಮನು | 
ರು! ಕರ್ವ ಭೂತರ ಆದಿ, ಮಧ್ಯವು, ಅಂತವೂ, ನಾನಿರುವೆನು ॥ ೨೦॥ 
|| oof 


ರಣಯುತ ರವಿ ಜ್ಯೋತಿಯಲಿನಾ, ತಾರೆಗಳಲಿಹೆ ಇಂದುವು ॥೨೦॥ 


॥ ೧೬ರಣದಲಿ ನಾ ಮನಸು, ಪ್ರಾಣಿಗಳಲ್ಲಿ ಜೇಕನ ನಾನೆಲೊ ॥ ೨೨ ॥ 


ದ್ರ ರೊಳು ಶಂಕರ, ಕುಬೇರನು ಯಕ್ಷ ರಾಕ್ಷಸರೊಳಗೆ ನಾ | 
॥ ೧ಫದ್ದಿಗಳಲಾಗಿಹೆನು ಮೇರುವು, ವಸುಗಳಲಿ ಪಾವಕನು ನಾ. ॥| ೨೩॥ 


ಶಿಳಿ ಪುರೋಹಿತರಲ್ಲಿ ಮುಖ್ಯ ಬೃಹಸ್ಪತಿಯು ಆಗಿರುವೆ ನಾ | 
|| ೧೪೫ಳಪತಿಗಳಲಿ ಸ್ಕಂದ ನಾನು, ಸರೋವರದಿ ಸಾಗರನು ನಾ || ೨೪ ॥ 


ನಚನದೊಳು ಏಕಾಕ್ಷರನು, ಭೃಗುಮುನಿ ಮಹರ್ಜಿಗಳಲ್ಲಿ ನಾ | 
॥ ೧ಚರಗಳಲಿ ಹಿಮಾಲಯವು, ಜಪಯಜ್ಞ ಯಜ್ಞಗಳಲ್ಲಿನಾ ॥ ೨೫॥ 


; 3ತ್ರರಥ ಗಂಧರ್ವರಲಿ ನಾ, ಕಖಲಮುನಿ ಸಿದ್ಧ ರಲಿ ನಾ। 
| ೧ಟ್ಮಿಮತ್ತೆ ದೇವರ್ಷಿಯಲಿ ನಾರದ, ವೃಕ್ಷದಲಿ ಅಶ್ವತ್ಥ ನಾ ॥ ೨೬॥ 


ಹೀರಸಾಗರ ಜನ್ಯ ಉಜ್ಜಿ ಶ್ರವಸು ತಿಳಿ ಹಯಗಳಲಿ ನಾ | 


ಲಲ 
॥ ೨೭ 1 


ಕನ್ನಡ ಭಗವದ್ಗೀತೆ ೫೧ 


4 


ರ್ಥ, ಭೂತರಿಗೆಲ್ಲ ನಾ ಉತ್ಪತ್ತಿ ಕಾರಣ ಬೀಜವು | 
| ೨ೀಭ್ರುತ್ತೆ ಸಚರಾಚರದಿ ನನ್ನನ್ನುಳಿದು ಬೇರೇನಿಲ್ಲವು lar Il 


ನ್ನ ದಿವ್ಯ ವಿಭೂತಿಗಳಿಗಿಲ್ಲೆಂದಿಗೂ ಕೊನೆ ಪಾಂಡವ | 
ll ೩೦ ನ್ನು ದಿಗ್ಮರ್ಶನಕೆ ಪೇಳಿದೆ, ಈ ವಿಭೂತಿ ಸ್ವರೂಪವ il vo Il 


ನ್ನದಾವುದು ಶ್ರೀಯುತವೊ, ಊರ್ಜಿತವೊ, ವೈಭವಯುಕ್ತವೊ। 
| ೩೦ಭನ್ನ ತೇಜದ ಅಂಶದಿಂದದು, ಪುಟ್ಟಹುದು ಎಂದರಿಯೆಲೊ | ೪೧| 


ನ್ನು ಈ ವಿಸ್ತಾರವೆಲ್ಪವನರಿತೊಡೇನು ಪ್ರ ಯೋಜನ | 
॥ ೩9ಥನ್ನ ಒಂದೇ ಅಂಶದಲಿ ಜಗವೆಲ್ಲ ಧರಿಸಿಹೆನರ್ಜುನ | ೪೨ | 


- ಶ್ರೀಕೃಷ್ಣಾರ್ಪಣವು 


(ಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಗ ಕೊನೆಯು ವಿಭೂತಿ ಯೋಗವು ಹತ್ತನೆಯ ಅಧ್ಯಾಯದಿ ॥ 


೫೦ ಕನ್ನಡ ಭಗವದ್ಗೀತೆ 


ನಾನನಂತನು ನಾಗರೊಳು ಇಹೆ, ಬತೃಗಳಲಿ ಅಆರ್ಯಮನು ನಾ। 
ನಾನು ಜಲಚರಗಳಲಿ ವರುಣನು, ಶಾಸಿಸುವರಲಿ ಯಮನು ನಾ 


ದೈತ್ಯರಲಿ ಪ್ರಹ್ಲಾದ ನಾನಿಹೆ, ಗಣಿಸುವವರಲಿ ಕಾಲನು | 
ಮತ್ತೆ ಸಿಂಹವು ಮೃಗಗಳಲಿ ನಾ, ಪಕ್ಷಿಗಳಲಿಹೆ ಗರುಡನು 


ಶಸ್ತ್ರಧಾರಿಗಳಲ್ಲಿ ರಾಮನು. ಪವನ ಶುಚಿ ಕರ್ತರಲಿ ನಾ | 
ಮತ್ಸ್ಯಗಳಲಿಹೆ ನಾನು ಮಕರನು, ನದಿಗಳಲಿ ಜಾಹ್ನವಿಯು ನಾ 


ಹೇ ಧನಂಜಯ, ನಾನು ಸೃಷ್ಠಿಯ ಆದಿ, ಮಧ್ಯನು ಅಂತನು | 
ವಾದಿಸುವವರ ವಾದ ನಾ, ವಿದ್ಯೆಯಲಿ ನಾ, ಅಧ್ಯಾತ್ಮನು 


ಅಕ್ಷರಗಳಲಿ ನಾ "ಆ' ಕಾರ, ಸಮಾಸಗಳಲಿಹೆ ದ್ವಂದ್ವನು | 
ಅಕ್ಷಯಾತ್ಮಕ ಕಾಲ ನಾನಿಹೆ, ವಿಶ್ವತೋಮುಖ ಬ್ರಹ್ಮನು 


ಜನಿಸುವರ ಉತ್ಪತ್ತಿ ಕಾರಣ, ಸರ್ವನಾಶಕ ಮೃತ್ಯು ನಾ | 
ವನಿತೆಯಲಿ ಶ್ರೀ ಕೀರ್ತಿ, ಧೃತಿ, ಸ್ಮೃತಿ, ಕ್ಷಮೆಯು ಮೇಧಾವಾಂ 
; 


ನಾನು ಸಾಮದಿ ಬೃಹತ್ಸಾಮನು, ಛಂದಸದಿ ಗಾಯತ್ರಿ ನಾ | 
ನಾನು ಮಾಸದಿ ಮಾರ್ಗಶೀರ್ಷ, ವಸಂತನಿಹೆ ಖುತುಗಳಲಿ ನಾ 


ದ್ಯೂತ ನಾ ವಂಚಕರಲಿಹೆ, ತೇಜಸ್ವಿಯಲ್ಲಿಹ ತೇಜ ನಾ | 
ಸತ್ವಶಾಲಿಯ ಸತ್ವ ನಾನಿಹೆ, ವಿಜಯನಾ, ನಿಶ್ಶಯನು ನಾ | 


ವಾಸುದೇವನು ಯದುಗಳಲಿ ನಾ, ಪಾರ್ಥನೈ ಪಾಂಡವರೊಳು | 
ವ್ಯಾಸ ನಾ ಮುನಿಗಳಲಿ, ಶುಕ್ರಾಚಾರ್ಯ ಸವಿ ನಾ ಕವಿಯೊಳು | 


ನಾನು ಗೌಪ್ಯದಿ ಮೌನ, ವಿಜಯೇಚ್ಛುಗಳಲಿರುತಿಹ ನೀತಿ ನಾ | 
ಜ್ಕಾನಿಗಳಲಿಹ ಜ್ಞಾನ ನಾನೇ, ದಮನಗೈವರ ದಂಡ ನಾ || 


ಕನ್ನಡ ಭಗವದ್ಗೀತೆ ೫೩ 


[3 
ಜಯ ; 


ೂರೆಯೆ, ಘನ ಯೋಗೇಶ ಹರಿ ತಾ ನುಡಿಯುತಲಿ ಈ ವಚನವ | 
ರಗೆ ತೋರಿದನಾಗ ತನ್ನಯ ಪರಮ ಈಶ್ವರಿ ರೂಪವ |೯| 


ನಿತೊ ಅದ್ಭುತ ನೋಟಗಳು, ಅವಗೆನಿತೊ ಮುಖನೇಶ್ರಂ೦ಗಳು! 
ನಿತೊ ದಿವ್ಯಾಭರಣ, ಕರದೊಳಗೆನಿತೊ ದಿವ್ಯಾಯುಧಗಳು |೧೦॥| 


ವ್ಯಮಾಲಾ ವಸನಭೂಷಣ, ಸರ್ವತೋಮುಖ ದೇವನು | 


ಏವ್ಯ ಪರಿಮಳಲೇಪ, ಸರ್ವಾಶ್ಮರ್ಯಮಯನು, ಅನಂತನು | ೨೦ | 


ಭದೊಳೊಂದೇ ಸಮಯ ಸಾವಿರ ಸೂರ್ಯರುದಿಸುತ ಬೆಳಗಲಾ | 


ಕ್ರಭೆಯು ಸಾಬಿಯ ದಾಗಬಹುದೇ ಆ ಮಹಾತ್ಮನ ಪ್ರಭೆಗೆ ತಾ | ೧೨| 


`ಾಂಡವನು ಬಹುವಿಧದಿ ಬೇರೇಬೇರೆಯಾಗಿಹ ವಿಶ್ವವ | 


ಂಡನಾಗಲೆ ದೇವದೇವನ ದೇಹದಲಿ ಏಕತ್ರವ | ೧೩] 
ಗ ವಿಸ್ಮಯಚಕಿತ ರೋಮಾಂಚಿತನದಾಗುತ ಪಾರ್ಥನು | 

ಗಿ ಶಿರಸಾನಮಿಸಿ ಕೈ ಜೋಡಿಸುತ ದೇವಗೆ ನುಡಿದನು |೧೪| 
ರ್ಜುನ : 


ವ ನಿನ್ನ ದೇಹದಿ, ನೋಳ್ಳಿನೆಲ್ಲ ದೇವರ । 

ವಿಧ ವಿವಿಧವಾಗಿಹ ಭೂತಗಣಗಳೆಲ್ಲರ | 

ವ್ಯ ಕಮಲ ಏೀಠದಿ ಹೊಳೆವ ಬ್ರಹ್ಮದೇವರ | 

ವ್ಯವಾದ ಅಹಿಗಳ ಮತ್ತೆ ಯಹಿಗಳೆಲ್ಲರ | ೨೫ | 


ಯುತಿರುವುದೆಲ್ಲೆಡೆ, ನಿನ್ನನಂತ ರೂಪವು | 
ಣ್ಣು ಕೈ ಹೊಟ್ಟೆ ಬಾಯಿ ಲೆಕ್ಕವಿಲ್ಲದಿರುವುವು ॥ 
ನ್ನ ಆದಿಯಾವುದೊ, 'ಮಧ್ಯ, ಅಂತವಾವುದೊ | 
ನ್ನು ವಿಶ್ವರೂಪಿಯೆ, ವಿಶ್ವದೊಡೆಯ ತಿಳಿಯದೊ | ೬] 


ಅಭ್ಯಾಯ ೧೧. 
ವಿಶ್ವರೂಪ ದರ್ಶನ 


ಅರ್ಜುನ: 
ನನ್ನ ಮೇಲಿನ ದಯದಿ ಪೇಳಿದ ಪರಮ ಗೂಢಾಧ್ಯಾತ್ಮವ | 
ನಿನ್ನ ಮುಖದಿಂದರಿತು ಹೊಂದಿತು ನನ್ನ ಮೋಹವು ನಾಶವ 


ಪ್ರಾಣಿಗಳ ಉತ್ಪತ್ತಿ ಲಯಗಳ, ನಿನ್ನ ಅವ್ಯಯ ಮಹಿಮೆಯ | 
ನಾನು ನಿನ್ನಿಂದಾಲಿಸಿದೆ ವಿಸ್ತಾರದಲಿ ಕಮಲಾಲಯ 


ಎಂತು ಪರಮೇಶ್ವರನೆ, ನಿನ್ನನು ನೀನು ಬಣ್ಣಿಸಿಕೊಂಡಿಹೆ | 
ಅಂಥ ನಿನ್ನಯ ಈಶ್ವರೀ ರೂಪವನು ನೋಡಲು ಬಯಸುವೆ 


ಇನ್ನು ನೋಡಲು ಅರ್ಹ ನಾನೆಂದೆನಿಸಿದರೆ ನಿನಗೊಡೆಯನೆ | 
ನಿನ್ನ ಅವ್ಯಯ ರೂಪ ತೋರಿಸು ನನಗೆ ನೀ ಯೋಗೇಶನೆ 


ಶ್ರ್ರೀಕೃ ಷ್ಠ : 
ಸವ್ಯಸಾಚಿಯೆ, ನೋಡು ರೂಪಗಳೆನ್ನ ಅಗಣಿತವಾಗಿಹ | 
ದಿವ್ಯ ಆಕೃತಿಯುಳ್ಳ ನಾನಾ ವಿಧದ ವರ್ಣದಿ ಕೂಡಿಹ 


ನೋಡು ರುದ್ರಾದಿತ್ಯ, ಅಶ್ವಿನಿ ಸುತರ, ಮರುತರ, ವಸುಗಳ | 
ನೋಡು ನೀ ಹಿಂದೆಂದು ಕಾಣದ ವಿಧವಿಧದ ಕೌತುಕಗಳ 


ನನ್ನ ದೇಹದಿ ಒಂದೆ ಎಡೆ ಇಹ ಅಚರಚರ ಜಗವೆಲ್ಲವ | 
ಇನ್ನು ನೋಡೆಲೊ ಪಾರ್ಥ, ನೀನೀಕ್ಷಿಸಲು ಬಯಸುವುದೆಲ್ಲವ 


ನೋಡಲಾರೆಯೊ ನಿನ್ನ ಈ ಚಕ್ಷುಗಳ ಮೂಲಕ ನನ್ನನು | 
ನೋಡು ಮಮ ಈಶ್ವರೀ ಯೋಗವ, ದಿವ್ಯದೃಷ್ಠಿ ಯನೀವೆನು 


೫೪ ಕನ್ನಡ ಭಗಪದ್ಗೀತೆ 


ಶಿರದಿ ಮುಕುಟ, ಕರದಲಿ ಚಕ್ಬಗದೆಯ ಧರಿಸಿದ | 
ಸರುವ ದಿಶೆಯ ಬೆಳಗುವ ಅಮಿತ ತೇಜ ರಾಶಿಯ | 
ಉರಿವ ಅಗ್ನಿ-.ರವಿಯವೊಲ್‌ ಹೊಳೆವ, ಸುತ್ತು ತೊಳಗುವ | 
ಹರಿಯೆ, ನೋಳ್ಪೆ ನಿನ್ನಯ ದುರ್ನಿರೀಕ್ಷ್ಯ ರೂಪವ 


ನೀನೆ ತಿಳಿದುಕೊಳ್ಳಲು ಯೋಗ್ಯ, ಉತ್ತ ಮಾಕ್ಷರ | 
ನೀನೆ ಈ ಜಗತ್ತಿಗೆ ಇರುವೆ ಪರಮ ಆಶ್ರಯ ॥ 
ನೀನೆ ನಾಶ ರಹಿತನು ನಿತ್ಯ ಧರ್ಮ ರಕ್ಷಕ | 

ನೀನೆ ಆ ಸನಾತನ ಪುರುಷ, ಇದುವೆ ಮಮ ಮತ 


ಅಂತ ಮಧ್ಯ ಆದಿಯು ಇರದ ಅಮಿತ-ವೀರ್ಯನ | 
ಅಂತ ರಹಿತ ಭುಜಗಳ, ಸೂರ್ಯಚಂದ್ರ ನೇತ್ರನ || 
ಕಾಂತಿಯುಕ್ತ ಜಾಜ್ವಲ ಜ್ಯಾಲೆಯುಳ್ಳ ವದನನ | 
ಸ್ವಂತ ತೇಜದೀ ಜಗ ತಏಪ ನಿನ್ನ ಕಾಂಬೆ ನಾ 


ಪೃಥ್ವಿ ಗಗನ ಮಧ್ಯದಲ್ಲಿರುವ ಸ್ಥಳವದೆಲ್ಲವು | 
ಮತ್ತೆ ದಿಶೆಗಳೆಲ್ಲ ನಿನ್ನಿಂದ ವ್ಯಾಪ್ತವಿರುವುವು | 
ಇಂಥ ನಿನ್ನ ಅದ್ಭುತ ಉಗ್ರರೂಪ ಕಾಣಲು | 


ಭೀತಿಯಿಂದ ನಡುಗಿತೈ ಮಹಾತ್ಮ ಮೂರು ಲೋಕವು 


ಸುರ ಸಮೂಹವೆಲ್ಲವು ಸೇರುತಿಹುದು ನಿನ್ನೊಳು | 

ಕರವ ಮುಗಿದು ತುತಿಪರು ಹಲವರಿನ್ನು ಭಯದೊಳು | 
"ಇರಲಿ ಸ್ವಸ್ತಿ” ಎನುತಲಿ, ಸಿದ್ಧಗಣವು ಖುಏಗಳು | 3 
ಅರರೆ! ವಿಪುಲ ಸ್ತೋತ್ರದಿಂ ನಿನ್ನ ಸ್ತು ತಿಸುತಿರುವರು 


ವಿಶ್ವೆದೇವ, ಸಾಧ್ಯರು, ರುದ್ರರಾದಿತ್ಯರು | 
ಅಶ್ವಿನೀ ಕುಮಾರರು, ಮರುತಗಣವು ಯಕ್ಷರು ॥ 
ಬಿಸಿದನುಂಬ ಏತೃಗಳು, ಸಿದ್ಧ ಗಂಧರ್ವರು | 
ಆಸುರ ಗಣಗಳೆಲ್ಲ ಕೌತುಕದಿ ನಿನ್ನ ನೋಳ್ಬರು 


ಕನ್ನಡ ಭಗವದ್ಗೀತೆ 


ಹಳವಾದ ಮುಖಗಳು, ಕಣ್ಣು ಕಾಲು ತೊಡೆಗಳು | 
ಣಳಕೋರೆ ಪಲ್ಗಳು, ವಿಪುಲ ಉದರ ಭುಜಗಳು | 
ಹ ಸ್ವರೂಪ ನಿನ್ನಯ, ನೋಡಿ ಜನಗಳೆಲ್ಲರು | 


ನ್ನ ಅತಿ ಭಯಂಕರ ದಂಷ್ಕದಿಂದ ಕೂಡಿದ | 
| ಸ ಪ್ರಳಯ ದಗ್ಗಿ ಯೋಲ್ಕಾ ಣುತಿರುವ ಮುಖಗಳ | 
ರಿ ನಿಂದ ನೋಡುತ ನನಗೆ ದಿಕ್ಕು ಗ 4 


ಥ್ವಿಪಾಲರೆಲ್ಲರ ಸಂಘದಿಂದ ಕೂಡಿಯು | 
ತ ಪುತ್ರ ಕರ್ಣನು, ಭೀಷ್ಮ ಮತ್ತೆ ದ್ರೋಣನು | 
ುತ್ತೆ ನಮ್ಮ ಪಕ್ಷದ ಪ್ರಮುಖರಾದ ಯೋಧರು | 
| ಾರ್ತರಾಷ್ಯ ರೊಂದಿಗೆ ಒಟ್ಟು ಗೂಡುತೆಲ್ಪರು 


ಔ ಈ ಭಯಂಕರ ದಂಷ್ಕಯುಕ್ತ ಮುಖದೊಳು | 
ನ್ನ ವೇಗದಿಂದಲಿ ಬಂದು ಸೇರುತಿರುವರು | 
ನ್ನ ದಶನ ಮಧ್ಯದಿ ಸಿಕ್ಕು ಕೆಲರ ಶಿರಗಳು | 

| ತನ್ನು ಒಡೆದು ನುಚ್ಚು ನೂರಾದ ತೆರದಿ ತೋರ್ಪುದು 


ಟೀಗೆ ಗಣನೆಯಿಲ್ಲದ ನದಿಯ ಜಲಪ ರ್ರವಾಹವು | 
*ಗರವನು ಅರಸುತ ಬೇಗ ಸಾಗಿ ಬರುವವೊ | 
ಹಾಗೆ ಇಳೆಯ ವೀರರು, ಬಂದು ಸೇರುತಿರುವರು | 
| ೨ಗದಿಂದ ನಿನ್ನಯ ಉರಿವ ಮುಖದೊಳಿೆಲ್ಬರು 


೫೩ 


| ೨೩[ 


Il ೨೪ ॥ 


Il ೨೫ ॥ 


| ೨೬ | 


॥ ೨೭॥ 


| ೨೮| 


೫೬ ಕನ್ನಡ ಭಗವದ್ಗೀತೆ 


ಎಂತು ತಾ ಪತಂಗವು ಪ್ರಖರವಾದ ದೀಪದಿ | 
ಅಂತ್ಯಕಾಗಿ ಬೀಳ್ಕುದೊ ಮೀರಿದಂಥ ವೇಗದಿ | 
ಅಂತೆ ಈ ನೃಲೋಕವು ಎಲ್ಲ ನಿನ್ನ ವದನದಿ | 

` ಅಂತ ಹೊಂದಲೋಸುಗ ಸೇರುತಿಹುದು ರಭಸದಿ 


ಲೋಕಗಳನು ಎಲ್ಲವ ನಿನ್ನ ಉರಿವ ಮುಖದೊಳು | 
ಹಾಕಿ ನುಂಗಿ ನೆಕ್ಕುವಿ ನೀನು ಎಲ್ಲ ಬಗೆಯೊಳು | 
ಲೋಕದೊಡೆಯ ನಿನ್ನಯ ಉಗ್ರವಾದ ಪ್ರಭೆಗಳು | 
ಲೋಕಗಳನು ಎಲ್ಲವ ಬೆಳಗಿ ತಹಿಸುತಿರುವುವು 


ಪರಮ ಉಗ್ರರೂಪಿಯೆ, ಪೇಳು ನೀನು ಆರೆಲೊ | 
ಕರುಣಿಸೆನಗೆ ದೇವನೆ ವಂದಿಸುವೆನು ನಿನಗೆಲೊ | 
ಅರಿಯ ಬಯಪೆ ನಿನ್ನಯ ಆದಿ ಅಂತ ನಾನೆಲೊ | 
ಅರಿಯದಾದೆ ನಿನ್ನಯ ಘನ ಪ್ರವೃತ್ತಿ ಯೆನ್ನೆಲೊ 


ಶ್ರೀ ಕೃಷ್ಣ: 

ನಾನು ಜಗವ ಕ್ಷಯಿಸುವ ಬೆಳೆದು ನಿಂತ ಕಾಲನು | 
ನಾನೆ ಜಗವ ನಶಿಸುವ ಕಾರ್ಯದಲಿ ಪ್ರವೃತ್ತನು | 
ಸೇನೆಗಳಲಿ ಕಾದಲು ಬಂದ ಯೋಧರೆಲ್ಲರು | 
ನೀನು ಕಾದದಿದ್ದರೂ, ಇನ್ನು ಬದುಕಲಾರರು 


ಮತ್ತೆ ನೀನು ಅಂತೆಯೇ ಏಳು, ಯಶವ ಪಡೆಯೆಲೈ | 
ಶತ್ರುಗಳನು ಜಯಿಸಿ! ಸಮೃದ್ಧ ರಾಜ್ಯ ಭೋಗಿಸೈ | 
ಪಾರ್ಥ, ಇವರನೆಲ್ಲನು, ಮೊದಲೆ ಕೊಂದು ಇರುವೆನೈ | 
ಮತ್ತೆ ಸವ್ಯಸಾಚಿಯೆ, ನಿಮಿತ್ತ ಮಾತ್ರವಾಗಿರೈ 


ನಾನು ಕೊಂದೆ ಇರುವೆನು, ಭೀಷ್ಮ ಸೈಂಧವರನೂ | 
ದ್ರೋಣ ಕರ್ಣರನ್ನು ಇನ್ನಿತರ ಯೋಧ ಜನರನು | 


| ೨ 


|& 


ಕನ್ನಡ ಭಗವದ್ಗೀತೆ 


ತ್ತೆ 


ನೀನು ವೃಧಿಸಲಾರದೆ ಸಂಹರಿಸು ಅವರನು | 


[ನ್ನು ಯುದ್ಧ ಮಾಡೆಲೊ, ಗೆಲುವಿ ರಣದಿ ಹಗೆಯನು 


೫ ಜಯ: 

ಕವನ ಈ ನುಡಿಯ ಕೇಳಿ ಕಿರೀಟ ಭಯದಲಿ ನಡುಗುತ | 
॥ ಪನಿಗೆ ಕೈಮುಗಿದು ಗದ್ದದ ಸ್ವರದಿ ಉಸುರಿದ ನಮಿಸುತ 
೫0೫ 


ಏಜರ೯ನ: 

೫೦ಯೆ, ನಿನ್ನ ಮಹಿಮೆಯ ಪಾಡಿ ಲೋಕವೆಲ್ಲವು | 
ಹರುಷಹೊಂದಿ ನಿನ್ನನು ಬ್ರೀತಿಸುವುದು ವಿಹಿತವು | 
ಕರುವ ದಿಶೆಯೊಳಂಜಿ ರಕ್ಕಸರು ಓಡುತಿರುವರು | 
ಸರುವ ಸಿದ್ಧ ಗಣಗಳು ನಿನಗೆ ನಮಿಸುತಿರುವುವು 


ಶೀನು ಇರುವೆ ಬ್ರಹ್ಮನ ಶ್ರೇಷ್ಠ ಆದಿಕರ್ತನು'। 
ನೀನು ಸತ್‌ ಅಸ ಸತ್ತಿ ಗೊ ಕತ ಮತ್ತನಂತನು | 
ನೆ ದೇವದೇವ, ಅಕ್ಷರ, ಜಗನ್ನಿವಾಸನೆ | 
ಶನ್ನನೆಂತು ನಮಿಸದೆ ಇರುವರೈ ಮಹಾತ್ಮನೆ 


ಶೀನು ಆದಿದೇವನು, ನೀ ಪುರಾಣ ಪುರುಷನು | 
ನೆ ಈ ಜಗತ್ತಿನ ಶ್ರೇಷ್ಠತಮ ನಿಧಾನನು | 
(ನನಂತ ರೂಪಿ ಈ ಜಗವ ತುಂಬಿದಾತನು | 
ಹೀನೆವೇದ್ಯ, ವೇತ್ತನು, ನೀನೆ ಪರಮ ಧಾಮನು 


ಶೀನು ಯಮನು, ವಾಯುವು, ಅಗ್ನಿ ವರುಣ ಚಂದ್ರನು | 
ಟೇನೆ ಇಹೆ ಪ್ರಜಾಪತಿ, ಸರ್ವರಾದಿ ಪುರುಷನು ॥ 
ನು ನಿನಗೆ ಸಾವಿರ ಬಾರಿ ಬಾಗಿ ನಮಿಪೆನು | 
ನು ಮತ್ತೆ ಮತ್ತೆಯು ನಿನಗೆ ನಮಿಸುತಿರುವೆನು 
6 


೫೭ 


| ೩೬] 


| ೩೭] 


| &೮| 


|೩| 


ಕನ್ನಡ ಭಗವದ್ಗೀತೆ 


ಟಟ ಫ ಚಟ್ನಿ 


ಜ್ಯ ನೋಡ ೮ ಲೆಳಸುವೆ ನಿನ್ನ ಮೊದಲ ರೂಪವ | 
ನೀನು ಮುಕುಟ ಧರಿಸಿಹ, ಚಕ್ರ ಗದೆಯ ಏಡಿದಿಹ | 
ಸ ನ್ನು ನೀನು ಧರಿಸು ಆ ನಾಲ್ಕು ಭುಜದ ರೂಪವ | 
ಬನ್ನ ವಿಶ್ವಮೂರ್ತ್ಶಿಯೆ, ಹೇ ಸಹಸ್ಟಬಾಹುವೆ 


ನ, ತ. ತೇಜ ಭರಿತವಾಗಿಹ | 
ವಿಶ್ವ ರೂಪವ ನಿನಗೆ ತೋರ್ದೆನರ್ಜುನಾ ! 
ನ ಮೇಲೆ ಕರುಣೆಯಿಂದೆನ್ನ ಯೋಗಬಲದಿ ನಾ 


ಇಡುತ ತಪದಲಿ, ಕತ್ತ ನಿಯತಕರ್ಮದಿ | 
ಬನ್ನ Fis ರೂಪ ಚ ಈ ಮನುಜ ಲೋಕದಿ | 


ಡಿ ನನ್ನ ಇಂತಹ ಘೋರ ರೂಪವನ್ನು ನೀ! 
ಬೂಢಭಾವ ವಳಿಯೆಲೈ, ವ್ಯಥೆಯ ಮಾಡಬೇಡ ನೀ | 
ದೂಡಿ ಭೀತಿಯನ್ನು ಸಂತೋಷ ಚಿತ್ತನಾಗು ನೀ! 
ಔೋಡು ಮತ್ತೆ ಒಮ್ಮೆ ಈ ನನ್ನ ರೂಪವನ್ನು ನೀ 


'ರಂಜಯ: 

ಇಂತು ಈ ನುಡಿಯನು ನುಡಿದು ವಾಸುದೇವನು | 
ಉಂತಿಸುತಗೆ ತನ್ನಯ ನೈಜರೂಪ ತೋರ್ದನು | 
ಕಾಂತವಾದ ಮೊದಲಿನ ರೂಪ ಮತ್ತೆ ತಳೆದನು | 
ಹಂತಸವನು ಬೀರ್ದನು ಹೆದರಿದಗೆ ಮಹಾತ್ಮನು 


೫೯ 


|e 


(೪೬. 


| ೪೮ | 


| ೫೦ | 


೫೮ ಕನ್ನಡ ಭಗವದ್ಗೀಶೆ 


ನಿನಗೆ ಇರಲಿ ವಂದನೆ ಹಿಂದು ಮುಂದಿನಿಂದಲು | 
ನಿನಗೆ ನಮನ ಸರ್ವನೆ, ಎಲ್ಲ ದಿಶೆಗಳಿಂದಲು | 
ನೀನನಂತ ವೀರ್ಯನು, ನೀನಪಾರ ಶಕ್ತನು | 
ನೀನು ಸರ್ವವ್ಯಾಏಯು, ಅಂತೆ ನೀನು ಸರ್ವನು 


ನಿನ್ನ ಇಂಥ ಮಹಿಮೆಯ ತಿಳಿಯಲಾರದಿನ್ನೆಲೊ | 
ಇನ್ನು ಪ್ರೀತಿಯಿಂದಲೊ ಅಥವಾ ಮರವಿನಿಂದಲೊ ॥ 
"ಕೃಷ್ಣ, ಸಖನೆ, ಯಾದವಾ' ಎಂದು ಕರೆದೆ ನಿನಗೆಲೊ | 
ಎನ್ನ ಗೆಳೆಯನೆನ್ನು ತ ನಡೆದೆ ಸಲುಗೆಯಿಂದೆಲೊ 


ನೀನು ಆಟ "ಊಟಿದಿ ಮಲಗಿ ಅಥವ ಕುಳಿತಿರೆ ! 
ಇನ್ನು ಏಕಾಂತದಿ ಅಥವಾ ಅನ್ಯರಿರುತಿರೆ | 

ನಾನು ನಿನಗೆ ಹಾಸ್ಯದಿ ಒರಟು ನುಡಿಯ ನುಡಿದಿರೆ | 
ನೀನು ಕ್ಷಮಿಸುಎನ್ನುತ ಬೇಡಿಕೊಂಬೆ ಶ್ರೀಹರೆ 


ನೀನೆ ಈ ಚರಾಚರ ಜಗಕೆ ತಂದೆಯಾಗಿಹೆ | 

ನೀನೆ ಉತ್ತಮೋತ್ತಮ ಗುರುವು ಪೂಜ್ಯನಾಗಿಹೆ | 
ನಿನ್ನ ಸರಿಸಮಾನರು ಮೂರು ಲೋಕದಿರದಿರೆ | 
ಇನ್ನು ಅತುಲಶಕ್ತನೆ, ನಿನಗೆ ಅಧಿಕರಿರುವರೆ ? 


ಮತ್ತೆ ಮೈಯನೊಡ್ಡಿ ಸಾಷ್ಟಾಂಗ ನಮನ ಮಾಡುವೆ | 
ಸ್ತು ತ್ಯನಾದ ಈಶನೇ, ಕರುಣಿಸೆಂದು ಬೇಡುವೆ | 
ಪುತ್ರನನ್ನು ಏತನು, ಮತ್ತೆ ಎಂತು ಪತಿಯು ಸತಿಯನು | 
ಮಿಶ್ರಸಖನ ಸಹಿಸುವಂತೆ ಎನ್ನ ಸಹಿಸಲರ್ಹನು 


ಮುನ್ನ ಎಂದು ಕಾಣದ ರೂಪಕಂಡು ತುಹಿಸಿದೆ | 
ನನ್ನ ಮನವು ಭಯದಲಿ, ಬಹಳ ವ್ಯಗ್ರವಾಗಿದೆ | 
ನಿನ್ನ ದೇವ ರೂಪವ, ತೋರು ದೇವ ದೇವನೆ | 
ಇನ್ನು ನೀ ಪ್ರಸನ್ನನಾಗೈ ಜಗನ್ನಿ ವಾಸನೆ 


`ಬೋಗವೇತ್ತರು ಇವರೊಳಾರ್‌? ಅವ್ಯಕ್ತ ಅಕ್ಷರ ಭಜಕರೊ | 


ಎ 


ಗೆ ಸಂತತ ಯುಕ್ತ ರಾಗುತ ನಿನ್ನುಪಾಸಿಪ ಭಕ್ತರೊ ion 


ಶನ ಗಿಟ್ಟು ನನ್ನನು ಶ್ರದ್ಧೆ ಯಿಂದಲಿ ಭಜಿಪರು | 
; ರು ನನ್ನ ಮತದಲಿ” ಶ್ರೇಷ್ಠ ಯೋಗಿಗಳಿನಿಪರು Ws 


'`ರ್ವರಲಿ ಸಮಬುದ್ಧಿ ಯಿರಿಸಿ ಅವರ್ಣನೀಯ, ಅಚಿಂತ್ಯನ | 
ೈರ್ವಗತ, ದೃಢ, ಅಚಲ, ಧ್ರುವ, ಅವಿನಾಶಿ ಮತ್ತ ವ್ಯಕ್ತನ Hal 


ರ್ವ ಇಂದ್ರಿಯೆಗಳನು ಜಯಿಸುತ---ಧ್ಯಾನದಿಂ ಭಜಿಪಾತನು | 
ಶರ್ವ ಭೂತರ ಹಿತದಿ ಮಗ್ನನು, ನನ್ನನೇ ತಾ ಪಡೆವನು ॥೪॥ 


ಜಿಸಿ 
| ಷೃವತಿ ಮಿಗಿಲಹುದು ಆ ಅವ್ಯಕ್ತದೊಳು ಅಸಕ್ತಗೆ | 


ಪೃದಿಂದಲೆ ಸಾಧ್ಯ ವಹುದವ್ಯಕ್ತ ಮಾರ್ಗವು ದೇಹಿಗೆ ls 


| ನಿನ್ನು ಮತ್ಸರರೆಲ್ಲ ಕರ್ಮಗಳೆನಗೆ ಅರ್ಪೆಣೆಮಾಡುತ | 
ನ್ನ ಧ್ಯಾನವನನ್ಯ ಯೋಗದಿ ಮಾಡಿ ನನ್ನನೆ ಭಜಿಸುತ al 


ಔತ ವೆನ್ನೊಳಗರ್ಜುನನೆ ಈರೀತಿ ಇರಿಸಿಹೆ ಜನರನು | 
ಶೃತ್ಕುಮಯ ಸಂಸಾರದಿಂದಲೆ ಬೇಗ ನಾನುದ್ಧರಿಪೆನು Wen 


ನು ಮನ ನೆಲೆಗೊಳಿಸು, ನನ್ನೊಳಗಿರಿಸು ನಿನ್ನಯ ಬುದ್ಧಿಯ | 
ಹೇನು ಹೀಗಿರೆ ಪಡೆವೆ ನನ್ನನು, ಇಲ್ಲವಿದರೊಳು ಸಂಶಯ Hel 


೬೦ ಕನ್ನಡ ಭಗವದ್ಗೀತೆ 


ಅರ್ಜುನ: 
ಹೇ ಜನಾರ್ದನ, ಶಾಂತ ಮಾನುಷ ರೂಪನೋಡುತ ನಿನ್ನಯ | 
ನೈಜ ಭಾವವ ಹೊಂದಿ ನನ್ನಯ ಮನವು ತಾಳಿತು ಶಾಂತಿಯ 


ಶ್ರೀಕೃಷ್ಣ : 
ಕಾಣಲಸದಳವಾದ, ನೀ ಕಂಡಿರುವ, ನನ್ನೀ ರೂಪವ | 
ಕಾಣಲೋಸುಗ ದೇವತೆಗಳೂ ನಿತ್ಯ ಪಡುತಿಹರಿಷ್ಠವ 


ನೀನು ಕಂಡಿಹ ನನ್ನ ಇಂತಹ ರೂಪವಾರೂ ಕಾಣರು ! 
ದಾನ ತಪ ಯಜ್ಞಗಳ ಗೈದರು ವೇದ ಪಠಿಸಿದೊಡಾದರು 


ನನ್ನನೀಪರಿ ನೋಡಲೋಸುಗ ಮತ್ತೆ ತತ್ವದಿ ತಿಳಿಯಲು | 
ಇನ್ನು ಒಂದೇ ಭಕ್ತಿಯಿಂದಲೆ ಶಕ್ಯ ನನ್ನೊಳು ಸೇರಲು 


ನಾನು ಉತ್ತಮನೆನುವವ, ಕರ್ಮವೆನಗರ್ಬಸ.ವವ | 
ನನ್ನ ಭಕ್ತಿಯ ಗೈವವ, ಸಂಗವನು ತ್ಯಜಿಸಿರುವವ | 
ಪ್ರಾಣಿ ಮಾತ್ರದಿ ಲೇಶವೂ ದ್ವೇಷವನು ತಾನಿಡದವ | 
ಇನ್ನು ಕುಂತೀ ತನಯನೇ, ನನ್ನನೇ ತಾ ಹೊಂದುವ 


ಶ್ರೀಕೃಷ್ಣಾರ್ಪಣವು 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಮುಗಿಯಿತು ವಿಶ್ವರೂಪವು ಹತ್ತು ಒಂದಧ್ಯಾಯದಿ ॥ 


ಕನ್ನಡ ಭಗವದ್ಗೀತೆ ೬೩ 


ನು ತೃಪ ನು ದೊರಕಿದುದರಲಿ, ನಿಂದೆಸ್ತುತಿ ಸಮ ಬಗೆವನು | 
ಸಾರಿಯೂ ಅನಿಕೇತ ಸಿ ಸ್ಮಿರಮತಿ ಭಕ್ತ ಪ್ರೀಯ ನೆನಗೆನಿಪನು ol 


ನ್ನ ಇಂತಹ ಅಮೃತ ಧರ್ಮವ ಶ್ರದ್ಧೆ ಯಿಂದಾಚರಿಪರು 
ನ್ನು ಮತ್ಸ ತ್ರರರಾದ ಭಕ್ತರು ನನಗೆ : ಬಹು ಏ ಶ್ರ್ರಯರೆನಿಪರು ॥ ೨೦॥ 


ಶ್ರೀಕೃಷ್ಣಾರ್ಪಣವು 


ಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸೆಂವಾದದಿ | 
ಗ ಮುಗಿಯಿತು ಭಕ್ತಿ ಯೋಗವು. ಹತ್ತು ಎರಡಧ್ಯಾಯದಿ | 


೬೨ ಕನ್ನಡ ಭಗವದ್ಗೀತೆ 


ಚಿತ್ತ ಸ್ಮಿರವಾಗಿಡಲು ನೀನಸಮರ್ಥನಾದೊಡೆ ಪಾರ್ಥನೆ | 
ಮತ್ತೆ ನೀ ಅಭ್ಯಾಸಯೋಗದಿ ಹೊಂದಲಿಚ್ಛಿಸು ನನ್ನನೆ 


ನನ್ನ ಹೊಂದುವ ಕರ್ಮಗೈ, ಅಭ್ಯಾಸ ಸಾಧಿಸದಿದ್ದ ರೂ | 
ಘನ್ನ ಸಿದ್ಧಿಯ ಪಡೆವೆ ನೀ ಎನಗಾಗಿ ಕರ್ಮವಗೈದರೂ 


ಮತ್ತೆ ನಿನಗಿದು ಶಕ್ಯವಿರದೊಡೆ, ನನ್ನ ಯೋಗದಲಿರುತ ನೀ | 
ಚಿತ್ತ ಬಂಧಿಸಿ ಸರ್ವ ಕರ್ಮದ ಫಲದ ತ್ಯಾಗವಮಾಡು ನೀ | 


ಜ್ಞಾನ ಮಿಗಿಲಭ್ಯಾಸಕಿಂತಲು, ಜ್ಞಾನಕಿಂತಲು ಧ್ಯಾನವು । 
ಧ್ಯಾನಕಿಂತಲು ಫಲದ ತ್ಯಾಗವು, ತ್ಯಾ ಗದಿಂದಲೆ ಶಾಂತಿಯು 


ಭೂತ ಮಿತ್ರನು, ದ್ವೇಷರಹಿತ, ಕೃಪಾಳು, ನಿರಹಂಕಾರನು | 
ಆತನಿರ್ಮಮ, ಕ್ಷಮಾಶೀಲನು, ದುಃಖ ಸುಖದಿ ಸಮಾನನು 


ಆತ್ಮಸಂಯಮಿ, ಯೋಗಿ, ದೃಢನಿಶ್ಶಯಿಯು, ಸಂತತತುಷ್ಠನು | 
ಚಿತ್ತ ಬುದ್ಧಿ ಗಳಿನಗೆ ನೀಡಿದ ಭಕ್ತ ಪ್ರಿಯನೆನಗೆನಿಪನು 


ತಾಪ ಕೊಡನವ ಜಗಕೆ, ಜಗದಿಂದಾಗನವನುದ್ವಿಗ್ನನು | 
ಕೋಪ ಹರ್ಷೊೋದ್ವೇಗ ಭಯದಿಂ ಮುಕ್ತ. ವ್ರಿಯನೆನಗೆನಿಪನು 


ದಕ್ಷ, ಸಕಲಾರಂಭತ್ಯಾಗಿ, ಪವಿತ್ರ, ಚಿಂತಾರಹಿತನು | 
ಪಕ್ಷಪಾತ ವಿರಹಿತ, ನಿಸ್ಭೃಹಿ ಭಕ್ತ ವ್ರಿಯನೆನಗೆನಿಪನು 


ದ್ವೇಷಿಸನು, ಹರ್ಹಿಸನು, ಶೋಕಿಸನಶುಭಶುಭಗಳನೆಣಿಸನು | 
ಆಶಿ ಆಕಾಂಕ್ಷೆಗಳ ತೊರೆದಿಹ ಭಕ್ತಖ್ರಯ ನೆನಗೆನಿಪನು 


ಮಿತ್ರರಿಪು, ಮಾನಾಪಮಾನಗಳಲ್ಲಿ ಸಮನಿರುವಾತನು। 
ಶೀತ, ಶಕೆ, ಸುಖ ದುಃಖದಲಿ ಸಮನಿಹನು ಸಂಗವಿರಕ್ತನು 


ಕನ್ನಡ ಭಗವದ್ಗೀತೆ ೬೫ 


p) 
ನಿ ; ದೊರೆತರು, ನಿತ್ಯ ದಲಿ ಚಾ ile 


ನನ್ನೂಳೊಂದೇ ನಿಷ್ಕೆಯಲಿ ಇರಿಸಿರುವ ನಿಶ್ಚಲ ಭಕ್ತಿಯು | 
ನ್ನು ಏಕಾಂತದಲಿ ವಾಸವು, ಜನ ಸಮೂಹದೊಳರುಚಿಯು ॥ ೧೦॥ 


ೈತ್ವಜ್ಞಾನ ವಿಚಾರ, ನಿತ್ಯಾಧ್ಯಾತ್ಮಜ್ಞಾನದ ಮನನವು | 
ಸತ್ತಿದೆಲ್ಪವು ಜ್ಞಾನ; ಮಿಕ್ಕಿ ದುದೆಲ್ಲವೂ ಅಜ್ಞಾನವು ॥ ೧೧॥ 


*ರಿದೊಡಾವುದ ಜೀವ ಮುಕ್ತನೊ, ಅಂಥಜ್ಞೇಯವಪೇಳೈನು | 
`ರಮಬ್ರಹ್ಮ ಅನಾದಿ, ಅದು ತಾ ಸತ್‌ ಅಸತ್ತು ಗಳೆನಿಸದು ॥ ೧೨॥ 


ಡೆಗೆ ಕೈಕಾಲು ಮುಖಗಳು, ಅದಕೆ ತಲೆ ಕವಿ ಕಣ್ಗಳು | 
ಲ್ಪದಿಕೆಯಲಿ ಅದುವೆ ವ್ಯಾಪಿಸಿ ನಿಂತಿಹುದು ಈ ಜಗದೊಳು ॥ ೧೩ ॥ 


೯ ಇಂದ್ರಿಯ ಗುಣವ ಬೆಳಗಿಸಿ ಸರ್ವ ಇಂದ್ರಿಯರಹಿತವು | 
ರವನು ಧರಿಸಿಯು ಅಲಿಪ್ತ ವ್ರ, ನಿರ್ಗಣವು ಗುಣಭೋಕ್ತ್ಯವು ॥೧೪॥ 


ಔರವುಅಚರವದಾಗಿಹುದು, ಭೂತಂಗಳೊಳಹೊರಗಿರುವುದು | 
ರುವುದದು ಸನಿಯದಲಿ ದೂರದಿ, ಸೂಕ್ಷ್ಮ, ತಿಳಿಯಲಸಾಧ್ಯವು | ೧೫| 


3ತರಲ್ಳಿ ವಿಭಕ್ತವಾಗಿಯೂ, ತಾನಿಹುದು ಅವಿಭಕ್ತ ವು। 
ಹೊತಪೋಷಕ, ಸೃಷ್ಟಿಲಯಗಳ ಕಾರಣವು ಆ ಜ್ಞೇಯವು ॥ ೧೬॥ 


೫ನೆ ಜ್ಯೋತಿಗಳಲ್ಲಿ ಜ್ಯೂತಿಯು, ತಮಸಿನಾಚೆಗೆ ಇರುವುದು | 
ಶನ, ಜ್ಹೇಯವು ಜ್ಞಾ ಭಗ ವು ಸರ್ವ ಹೃದಯದೊಳಿರುವುದು 


I ೧೭॥ 
ತ್ರ ಹಾಗೂ ಜ್ಞಾನ ಜ್ಞೇಯಗಳಿಂತು ಸ್ವಲ್ಪದಿ ಒರೆದೆನು | 
॥ ಫತೆ ಇದನರಿತಂಥ ನನ್ನಯ ಭಕ್ತ ಸನ್ನನು ಪಡೆವನು Il ೧೮॥ 


ಆಧ್ಯಾಯ ೧೩. 
ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗ 


ಶ್ರೀಕೃಷ್ಣ 
ಕ್ಷೇತ್ರ ವೆಂಬುವ ಹೆಸರು, ಕುಂತೀತನಯನೇ, ಈತನುವಿಗೆ | 
ಮತ್ತೆ ಜ್ಞಾನಿಗಳೆಂಬುವರು, ಕ್ಷೇತ್ರಜ್ಞನೆಂದಿದನರಿತಗೆ 


ಕ್ಷೇತ್ರ ವೆಲ್ಲದರೊಳಗೆ ತಿಳಿ ಕ್ಷೇತ್ರಜ್ಞ ನಾನೇ ಭಾರತ | 

ಕ್ಷೇತ್ರ ಕ್ಷೇತ್ರಜ್ಞಗಳ ಜ್ಞಾನವೆ, ಜ್ಞಾನವೆಂದೆನ್ನಭಿಮತ 
ಸ್ಷೇತ್ರವಾವುದು, ಹೇಗೆಬಂದಿತು, ಆವರೂಪ ವಿಕಾರವು | 
ಮತ್ತೆ ಕೇಳ್‌ ಸಂಗ್ರಹದಿ ಆರವ, ಎಂಥದವನ ಪ ರ್ರಭಾವವು 


ಇದನು ಖುಹಿಗಳು ನಿಶ್ಚಯಾತ್ಮಕ ಬ್ರ ಹ್ಮಸೊ/ತ್ರ ದ ಮಂತ್ರದಿ | 
ವಿಧವಿಧದ ಛಂದಸ್ಸಿನಲಿ ತಾ. ವಿವಿಧ ಪ್ರಕಾರದಿ 


ಪಂಚಮಹ ಭೂತಗಳು, ಬುದ್ಧಿ ಯು, ಅಹಂಕಾರವು, ಪ್ರಕೃತಿಯ 
ಪಂಚ-ಪಂಚೇಂದ್ರಿ ಯಗಳ್ಳುು ಮನ, ಪಂಚ- ಇಂದ್ರಿ ಯ ಎಜು 


ದ್ವೇಷ, ಇಚ್ಛೆಯು, ಧೃತಿಯು, ದೇಹವು, ಚೇತನವು, ಸುಖ, ದುಃ 
ಈ ಸಮುಚ್ಛಯವೆಲ್ಲವೂ 'ಸವಿಕಾರ ಕ್ಷೇತ್ರವು' ಎನಿಪುವು 


ಮಾನ-ದಂಭಗಳಿಲ್ಲದಿರುವುದು, ಕ್ಷಮೆಯು, ಸರಳತೆ, ಶುದ್ಧಿಯು 
ಇನ್ನಹಿಂಸೆಯು, ಆತ್ಮನಿಗ್ರಹ, ಸ್ಥಿರತೆ, ಗುರು ಶುಶ್ರೂಷೆಯು 


ಮತ್ತೆ ನಿರಹಂಕಾರ, ಇಂದ್ರಿಯ ವಿಷಯದಲಿ ವೈರಾಗ್ಯವು | 
ಮೃತ್ಯು-ಜನ್ಮದ, ಜರೆಯ-ರೋಗದ ದುಃಖದೋಷ ವಿಚಾರವು 


೬೬ ಕನ್ನಡ ಭಗವದ್ಗೀತೆ 


ತಿ ಪುರುಷಗಳೆರಡು ಇಹವು ಅನಾದಿ ಎಂಬುದನರಿತಿರು | 
ಕೃತಿ ಜನ್ಯವು ಗುಣ ವಿಕಾರಗಳೆಂಬುದಾದರು ತಿಳಿದಿರು 


ಪ್ರಕೃತಿಯದು ತಾ ಕಾರ್ಯ ಕಾರಣಗಳಿಗೆ ಕಾರಣವೆನುವರು 
ಸುಖದ ದುಃಖದ ಭೋಗಕೆಲ್ಲಕು ಪುರುಷ ಕಾರಣವೆನುವರು 


ಇನ್ನು ಪ್ರಕೃತಿಯೊಳಿದ್ದು ಪ್ರಕೃತಿಜ ಗುಣವ ಭುಜಿಪನು ಪುರ: 
ಪುಣ್ಯ ಪಾಪದ ಯೋನಿ ಜನ್ನನ ಮೂಲ, ಗುಣಗಳ ಸಂಗ ತಾ 


ಈ ಶರೀರದೊಳಿದ್ದು ನೋಳ್ಬನು, ಪರಮ ಪುರುಷ. ಮಹೇಶ: 
ಪೋಷಿಪನು, ಅನುಮೋದಿಪನು, ಪರಮಾತ್ಮ ತಾನೆಂದಿನಿಪನು 


ಆವನರಿವನೊ ಇಂಥ ಪುರುಷನ ಮತ್ತೆ ಗುಣ ಸಹ ಪ್ರಕೃತಿಯ 
ಆವ ಬಗೆಯೊಳಗಾತ ನಡೆದರು, ಮತ್ತೆ ಹೊಂದನು ಜನ್ಮವ 


ತಮ್ಮೊಳಗೆ ಕಾಣುವರು ಆತ್ಮನ ಧ್ಯಾನ ಮಾರ್ಗದಿ ಕೆಲವರು | 
ಕರ್ಮಮಾರ್ಗದೊಳಿನ್ನು ಅನ್ಯರು, ಜ್ಞಾನಮಾರ್ಗದಿ ಹಲವರು 


ಪಥವನಿಂಥದನರಿಯದಲೆ ಪರರಿಂದ ಕೇಳುವರಿತರರು | 
ಶ್ರುತಿಪರಾಯಣರಿವರು ಕೂಡಾ, ಭಜಿಸಿ ಮರಣವ ಗೆಲುವರು 


ಪಾರ್ಥ, ಸ್ಥಾವರ ಜಂಗಮಾತ್ಮಕ ವಸ್ತು ಪುಟ್ಟಿ ಹುದಾವುದೋ 
ಕ್ಷೇತ್ರ ಕ್ಷೇತ್ರಜ್ಞಗಳ ಮಿಲನದಿ ಪುಟ್ಟಿ ತದು ಎಂದರಿಯೆಲೊ 


ಕ್ಷರದೊಳಕ್ಷರನಾಗಿ, ಸಮತಾನಾಗಿ ಜೀವಿಗಳೊಳಗೆಯು | 
ಇರುವನಾ ಪರಮಾತ್ಮ ಎಂದರಿವಾತನೇ ನಿಜ ಜ್ಞಾನಿಯು 


ಮತ್ತೆ ಈಶ್ವರನೆಲ್ಲಿಯೂ ಸಮನಾಗಿ ಇರುಶಿಹನೆನುವವ | 
ಆತ್ಮ ಘಾತವ ಮಾಡಿಕೊಳ್ಳದೆ ಪರಮಗತಿಯನು ಪಡೆಯುವ 


ಕನ್ನಡ ಭಗವದ್ಗೀತೆ ೬೭ 
ಒನಿಹನು ಅಕರ್ತ, ಪ್ರಕೃತಿಯ ಬಲದಿ ಕರ್ಮಗಳೆಲ್ಲವು। 
ತೆ ನಡೆಯುತಲಿಹವು ಎಲ್ಲಾ ಬಗೆಯೊಳೆಂಬನೆ ಜ್ಞಾನಿಯು ॥೨೯॥ 
ವ ಜೀವರ ಪೃಥಗ್ಯಾಪಗಳೊಂದೆಡೆಗೆ ಕಾಂಬಾತನು | 
ರಡಿತಿದರಿಂದೆಲ್ಲವೆಂದರಿವವನು ಬ್ರಹ್ಮನ ಪಡೆವನು | ೩೨ 
ಶರಹಿತ ಅನಾದಿ, ನಿರ್ಗುಣ, ಅರ್ಜುನನೆ ಪರಮಾತ್ಮನು | 
ಶರೀರದೊಳಿದ್ದರೂ ತಾನೇನು ಮಾಡನಲಿಪ್ತನು |೩೧| 
ಶಿಂತಲಿಪ್ತವೊ ಎಲ್ಲೆಡೆಗೆ ವ್ಯಾಪಿಸಿದ ಸೂಕ್ಷ್ಮಾಕಾಶವು | 
ತೆ, ಎಲ್ಲಾ ದೇಹದೊಳಗಿಹ ಆತ್ಮವೂ ನಿರ್ಲಿಪ್ತವು 1 asl 
ಓಬ್ಬ ರವಿ ತಾನೆಂತು ಬೆಳಗುವ, ಅರ್ಜುನನೆ ಜಗವೆಲ್ಲವ | 
ಬೃನೇ ಕ್ಷೇತ್ರಜ್ಞ, ಅಂತೆ, ಸಮಸ್ತ ಕ್ಷೇತ್ರವ ಬೆಳಗುವ ll ೩೩॥ 
ತ್ರ ಕ್ಷೇತ್ರಜ್ಞರಲಿ ಭೇದವ, ಭೂತಪ್ಪಕೃತಿಯ ಮೋಕ್ಷವ | 
ತ್ತೆ ಜ್ಯಾನದ ದೃಷ್ಠಿ ಯಿಂದರಿತವನು, ಬ್ರಹ್ಮನ ಹೊಂದುವ ॥ ೩೪ ॥ 
ಶ್ರೀ ಕೃಷ್ಣಾರ್ಪಣವು. 

(ಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಗ ಮುಗಿಯಿತು ಸ್ಲೇತ್ರಕ್ಷೇತ್ರಜ್ಞ ವದು ಹತ್ತೂ ಮೂರಲಿ ॥ 


ಆಧ್ಯಾಯ ೧೪. 
ಗುಣತ್ರಯ ವಿಭಾಗಯೋಗೆ 
ಶ್ರೀಕೃಷ್ಣ: 


ಜ್ಞಾ ನದಲಿ ಅತಿ ಶ್ರೇಷ್ಠ ಜ್ಞಾ ನವ ಪೇಳುವೆನು ಮತೊ ಮೆ ನಾ | 
ಜ್ಞಾ ನಿಪ ಪಡೆದಿಹನಿಲ್ಳಿಯೇ ಫ ಘನಸಿದ್ದಿ ಅರಿಯುತ ಅದನು ತಾ 


ಹೊಂದಿದವರೀ ಜ್ಮಾನವನು ಸಾರೂಪ್ಯ ಪದವಿಯ ಪಡೆವರು | 
ಹೊಂದರೆಂದಿಗು ವ್ಯ “ಥೆಯಪ ಶ್ರೈಳೆಯದಿ, ಸೃಷ್ಟಿ ಕಾಲದಿ ಪುಟ್ಟಿರು 


ನನ್ನ ಯೋನಿಯು ಪ್ಪ ಕೃತಿ, ಅದರೊಳಗಿರಿಸುವೆನು ನಾ ಗರ್ಭವ 
ಇನ್ನು ಅದರಿಂದೆಲ್ಲ ಜೀವ ನರನ ತಳೆವರು ಜನ್ಮವ 


| 


ಸಕಲ ಯೋನಿಗಳಲ್ಲಿ ಪುಟ್ಟುವ ನಿಖಿಲ ತನುಗಳಿಗರ್ಜುನಾ | 
ಪ್ರಕೃತಿ ದೇವಿಯೆ ತಾಯಿ, ಗರ್ಭಾದಾನ ಮಾಡುವ ತಂದೆ ನಾ 


ಸತ್ವರಜತಮವೆಂಬ ಗುಣಗಳು ಪ್ರಕೃತಿಜನ್ಯ ಧನಂಜಯ | 
ಮತ್ತೆ ಬಂಧಿಸಿ ಇರಿಸುವುವು ದೇಹದಲಿ ಅವ್ಯಯ ದೇಹಿಯ 


ಸತ್ವವದರೊಳು ನಿರ್ವಿಕಾರಿಯು, ನಿರ್ಮಲತ್ವದಿ ಹೊಳೆವುದು | 
ಮತ್ತೆ ಅನಫನೆ, ಜ್ಞಾನ ಸುಖಸಂಗದಲಿ ಬಂಧಿಸಿ ಇಡುವುದು 


ರಜವು ರಾಗಾತ್ಮಕವು ತಿಳಿ, ಅದು ಸಂಗತೃಷೆಗಳ ಮೂಲವು | 
ವಿಜಯನೇ, ಬಂಧಿತನು ಆಗುವ, ಕರ್ಮಸಂಗದಿ ದೇಹಿಯು 


ತಿಳಿಯೊ, ತಮ ಅಜ್ಞಾನಜನ್ಯವು, ಜೀವರೆಲ್ಲರ ಮೋಹದಿ | 
ಸಿಲುಕಿಸುತ ಬಿಗಿಯುವುದು ನಿದ್ರಾಲಸ್ಯ ಹಾಗು ಪ್ರಮಾದದಿ 


ತೆ 


ಕನ್ನಡ ಭಗವದ್ಗೀತೆ ೬೯ 


ತೃತೊಡಕಿಸ ಸುತಿಹುದು ಸುಖದಲಿ, ನರನೆ, ರಜವದು ಕರ್ಮದಿ | 
ಕ ತಮಜ್ಮಾನವನು ಮುಸುಗುತ, ತೊಡಕಿಸುವುದು ಪ್ರಮಾದದಿ 
॥೯॥ 


ಶೃ ಬೆಳೆವುದು ಅದುಮಿ ರಜತಮಗುಣವ, ಅಂತೆಯೆ ರಜವು ತಾ| 
ತೃತಮಗಳನದುಮಿ ಬೆಳೆವುದು; ತಮವು, ರಜಸತ್ವಗಳ ತಾ ॥ ೧೦ ॥ 


ಶರೀರದ ಎಲ್ಲ ದ್ವಾರದೊಳುದಿಸೆ ಜ್ಞಾನ, ಪ್ರಕಾಶವು | 
ಸಮಯದಲಿ ಸತ್ವಗುಣ ಬೆಳೆದಿರುವುದೆಂಬುದನರಿವುದು ll ೧೧॥ 


ಜವು ವೃದ್ಧಿ ಸಲಾಗ ಲೋಭಪ್ರವೃತ್ತಿ, ಕರ್ಮಾರಂಭವು | 
| ಲ 
ಜಯನೇ, ಉದ್ಭವಿಸುತಿರುವುವು, ತೃಷ್ಣೆ ಮತ್ತೆ ಅಶಾಂತಿಯು॥ ೧೨ ॥॥ 


ತಲೆಯು ಮತ್ತಪ್ರವೃತ್ತಿಯು, ಮೋಹ ಹಾಗು ಪ್ರಮಾದವು | 
ತ್ತೆ ಕುರುನಂದನನೆ, ತಮದಭಿವೃದ್ಧಿ ಕಾಲಕೆ ಜನಿಪುವು Il ೧೩॥ 


ಔರತನೆ, ನರ ಮರಣಹೊಂದಲು ಸತ್ವಗುಣದುತ್ಕರ್ಷದಿ | 
ಕರುವನು ತಾ, ಪರಮಜ್ಞಾನಿಯ ವಿಮಲವಾಗಿಹಲೋಕದಿ ಗಂ೪॥ 


ಜದ ಪ್ರಾಬಲ್ಯದಲಿ ಮಡಿದವ ಕರ್ಮ ಸಂಗಿಯೊಳುದಿಸುವ | 
ಜಯನೇ, ತಮದಲ್ಲಿ ಮಡಿದವ ಮೂಢಯೋನಿಯೊಳುದಿಸುವ ॥ ೧೫1 


ಶ್ವಿಕವು ಸತ್ಕರ್ಮ ಫಲವದು, ಇರುತಿಹುದು ನಿರ್ದೋಷವು | 
ತ್ತೆ ರಾಜಸ 'ಫಲವು ದುಃಖವು, ತಮದ ಫಲ ಅಜ್ಞಾನವು | ೧೬| 


ತೃದಿಂದುದಿಸುವುದು ಜ್ಞಾನವು, ರಜದಿ ಬರುವುದು ಲೋಭವು | 
ತ್ತೆ ತಮದಿಂದುದಿಸು 'ವುವ ಅಜ್ಞಾನ, ಮೋಹ, ಪ್ರಮಾದವು | ೧೭] 


ತ್ವಿಕನಿಗಿಹುದೂರ್ಧ್ಯಗತಿ, ರಾಜಸಗೆ ಮಧ್ಯಮ ಲೋಕವು | 
ತ್ತಧೋಗತಿ, ಹೀನ ವೃತ್ತಿಯ ತಾಮಸನಿಗದು ಪ್ರಾಪ್ತವು ॥ ೧೮॥ 


ಕನ್ನಡ ಭಗವದ್ಮೀತೆ 


ಗೆ ಭಗವದ್ಯೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
॥ ೦8೫ ಕೊನೆ ರುಣತ್ರಯ ವಿಭಾಗವು ಚತುರ್ದಶ ಅಧ್ಯಾಯದಿ ॥ 


೭೧ 


೭೦ ಕನ್ನಡ ಭಗವದ್ಗೀತೆ 


ಗುಣಗಳನು ಉಳಿದನ್ಯ ಕರ್ತೃವು ಇಲ್ಲವೆಂಬುವ ಜಾಣನು | 
ಗುಣಗಳಾಚೆಗೆ ಇರುವ ವಸ್ತು ವನರಿತು: ಹೊಂದುವ ನನ್ನನು 


ನರನು ದೇಹದಿ ಉದಿಸಿರುವ ಈ ಮೂರು ಗುಣಗಳದಾಟಿ ತಾ 
ಮರಣ ಜನ್ಮ ಜರಾದಿ ದುಃಖವ ನೀಗಿ ಮೋಕ್ಷವ ಪಡೆವತಾ 


ಅರ್ಜುನ: 


ಮೂರು ಗುಣಗಳ ಮೀರಿದಾತನ ಪ್ರಭುವೆ, ಲಕ್ಷಣವಾವುದು ; 
ಮೂರು ಗುಣಗಳನೆಂತು ದಾಟುವ, ಅವನ ನಡತೆಯು ಅವುದ 


ಶ್ರೀಕೃಷ್ಣ ; 

ಜ್ಞಾನ ಹಾಗು ಪ್ರವೃತ್ತಿ, ಮೋಹವು, ಪಾಂಡವನೆ, ದೊರೆತಾಃ 
ತಾನುದ್ಧೇಹಿಸ ನವುಗಳನು, ಇಚ್ಛಿಸನು ಅವು ಸಿಗದಾಗಲೂ 
ಗುಣಗಳಿಂದಲಿ ಕದಲದಲೆ ತಾ ಉದಾಸೀನನೊಲಿರುವನು | 
ಗುಣಗಳೇ ವರ್ತಿಸುವುವೆನುವವ. ಚಲಿಸದಲೆ ಸ್ಮಿ ರವಿರುವನು 


ತನ್ನ ಸ್ತುತಿನಿಂದಾ ಬ್ರಯಾಖ್ರ್ರಯ ದುಃಖ ಸುಖದಿ ಸಮಾನನು 
ಚಿನ್ನ ಕಲ್ಮಣ್ಣುಗಳು ಸಮ ತಿಳಿವವನು ಸ್ವಸ್ಥನು, ಧೀರನು 


ಶತ್ರು ಮಿತ್ರರ ಪಕ್ಷದಲಿ ಮಾನಾಪಮಾನ ಸಮಾನನು | 
ಮತ್ತೆ ಸರ್ವಾರಂಭ ತ್ಯಜಿಪನು, ಗುಣಾತೀತನು ಎನಿಪನು 


ಎನ್ನನವ್ಯಭಿಚಾರ ಭಕ್ತಿಯ ಮಾರ್ಗದಿಂ ಭಜಿಪಾತನು | 
ಇನ್ನು ಈ ಗುಣಗಳನು ದಾಟುತ ಮುಕ್ತಿಗಾಗುವ ಯೋಗ್ಯನು 


ಇನ್ನು ಅವ್ಯಯ ಅಮೃತ ಬ್ರಹ್ಮದ ಮತ್ತೆ ಶಾಶ್ವತ ಧರ್ಮದ 
ಘನ್ನ ಅಂತಿಮ ಸ್ಥಾನ ನಾನಿಹೆ ಉತ್ತ ಮೋತ್ತಮ ಸೌಖ್ಯದ 


ಶ್ರೀ ಕೃಷ್ಣಾರ್ಪಣವು 


ಆಧ್ಯಾಯ ೧೫. 
ಪುರುಷೋತ್ತ ಮಯೋಗ 


ಶ್ರೀಕೃಷ್ಣ ; 


ಕೆಳಗೆ ಕೊಂಬೆಯು ಬೇರು ಮೇಲಿಹ ಅವ್ಯಯದ ಅಶೃತ್ಥವು | 
ಎಲೆಯು ವೇದಗಳದಕೆ, ಅದನರಿತವನೆ ವೇದಜ್ಞಾನಿಯು 


ನರನೆ ಗುಣದಿ ಬೆಳೆದ ಅಂಕುರಿತ ವಿಷಯಶಾಖೆಯು | 


ಹರಡಿಕೊಂಡು ಇರುವುವು ಕೆಳಗೆ ಮತ್ತೆ ಮೇಲೆಯು ॥ 


ಕರುಮ ರೂಪಹೊಂದುವ ಅದರ ಬೇರ್ಕಳೆಲ್ಲವೂ | 
ಭರದಿ ಬಂದು ಸೇರಿವೆ ಮನುಜ ಲೋಕದಲ್ಲಿಯೂ 


ಇದರ ಈ ಸ್ವರೂಪವು ಇಹದಿ ಲಭ್ಯವಿಲ್ಲವು । 
ಅದಕೆ ಅಂತ ಆದಿಯು ಆಧಾರವಿಲ್ಲವು ॥ 

ದೃಢದಿ ಬೇರೂರಿದೀ ಅಶ್ವತ್ಮವನ್ನು ನೀ | 

ಕಡಿದು ಹಾಕಿ ದೃಢದಲಿ ನಿಃಸಂಗ ಶಸ್ತ್ರದಿ 

“ ನಂತರದಿ ಪುರಾತನ ಪ್ರವೃತ್ತಿಯನ್ನು ಹರಡಿಹ | 
ಅಂಥ ಆದಿಪುರುಷನ ನಾನು ಪಡೆವೆನೆನ್ನುತ” ॥ 
ಎಂಥ ಪದವಿ ಪಡೆದರೆ ನರನು ತಿರುಗಿಬಾರನೊ | 
ಅಂಥ ಪದವಿಯನ್ನು ನೀ ಹುಡುಕಿಕೊಳ್ಳಬೇಕೆಲೊ 


ಮಾನ ಮೋಹ ತ್ಯಜಿಸಿ ಆಸಕ್ತಿ ದೋಷ ಗೆಲಿದವ | 
ಮಗ್ನನಧ್ಯಾತ್ಮದಿ, ಕಾಮಗಳನು ತೊರೆದವ॥ 
ಇನ್ನು ಸುಖವು ದುಃಖವು ಎಂಬ ದ್ವಂದೃವಳಿದವ | 
ಘನ್ನವಾದ ಅವ್ಯಯ ಪದವ ಜ್ಞಾನಿ ಹೊಂದುವ 


|| ( 


|| | 


ರ ಕಾಕ ಲಲ್‌ CN 


ಕನ್ನಡ ಭಗವದ್ಗೀತೆ ೭೩ 


ದ ಹೊಂದಿ ಮರಳರೂ ಅದುವೆ ಮಮಘನಧಾಮವು | 


ನವಾವುದ 
ಶಶಿಗಳಾರೂ ಅದನು ಬೆಳಗಿಸಲಾರರು | ೬ 


€ 
ಸ ನುಪಾವಕ 
ನ ದಾದ ಸ ನಾತನಾಂಶದಿ ದೇಹದೊಳಗಿಹ ಜೀವನು | 
ಪ್ರಕೃ pei ಮನಸಹ ಆರು ಇಂದ್ರಿಯ ಸೆಳೆವನು Nall 


ಹೊಯ ಧರಿಸುವ, ತ್ಯಜಿಪ ಸಮಯದಿ ಇವುಗಳನು ಜೀವಾತ್ಮನು | 


ಕಾಯಂ ಗಂಧವ ಸ್ಥಾ ನದಿಂ ಸೆಳೆದೊಯ್ಯ ತೆರದಲಿ ಒಯ್ಯನು We ll 


ಣು, ಕಿವಿ ತೃಚ ಮೂಗು ನಾಲಗೆಗಳನು ಹಾಗೂ ಮನವನು | 
” ಅಕ ಯಿಸುತ್ತ ಆತನು ವಿಷಯಭೋಗವನುಣುವನು 1೯॥ 


ಪೋಪನ, ಒಳಗಿಹನ, ಗುಣದಿಂದ ವಿಷಯವನುಣುವನ | 
ಇದತ ಜ್ಞಾ ನದ ಷ್ಟಿಯ ಜನರು ತಿಳಿಯುವರಾತನ 1೧೦ l 


ಯತ್ನಿಸುವ ಯೋಗಿಗಳು ತಮ್ಮೊಳಗಿರುವ ಅವನನು ಕಾಂಬರು | 
ಯ ತ ಸಿದರೂ ಕಾಣರಾ ಸಂಸ್ಕಾ ರವಿರಹಿತ ಮೂಢರು I ೧೧೫ 


ಟವ ಸೂರ್ಯನ ತೇಜ ಈ ಜಗವೆಲ್ಲ ಬೆಳಗುತಲಿರುವುದು | 


ಗಲ 


ಓವ ತೇಜವು ಅಗ್ನಿ ಚಂದ್ರರೊಳಿಹುದೊ, ತಿಳಿ ಅದು ನನ್ನದು 1 ೧೨॥ 


ಸೇರಿ ಭೂಮಿಯ ನನ್ನ ತೇಜದಿ ಭೂತರನು ನಾ ಧರಿಪೆನು | 
ನಾ ರಸಾತ್ಮಕ ಸೋಮನಾಗುತ ಓಷಧಿಯ ಪೋಷಿಸುವೆನು ॥ ೧೩॥ 


ಕನಾನು ವೆ ವೈಶ್ಯಾ ನರನು ಆಗುತ ಹೊಂದಿ ಪ್ರಾಣಿಯ ದೇಹವ | 
ತ್ರಾಣ ಹಾಗು ಅಪಾನ ಕೂಡಿಸಿ ಪಜಿಪೆ ನಾಲ್ಕಗೆ ಅನ್ನವ ॥ ೧೪॥ 


ನಾನು ಎಲ್ಲರೆದೆಯಲಿ ವಾಸವಾಗಿ ಇರುವೆನು | 

ಜ್ಞಾನ, ಸ್ಮೃತಿ, ಪರಿಭ್ರಮಗಳಿಗೆ ನಾನೆ ಮೂಲನು ॥ 

ನಾನು ಸಕಲ ವೇದದಿಂದರಿತುಕೊಳ್ಳಲರ್ಹನು | 

ನಾನೆ ವೇದಾಂತದ ಕರ್ತ, ವೇದವೇತ್ತನು ॥ 0೫ 1 
ಶ್ರ 


೭೪ ಕನ್ನಡ ಭಗವದ್ಗೀತೆ 


ಕ್ಷರರು ಅಕ್ಷರರೆಂದು ಈ ಲೋಕದಲಿ ಈರ್ವರು ಪುರುಷರು | 
ಕ್ಷರರು ಭೂತ ಸಮಸ್ತರೂ. ಕೂಟಸ್ಥ ಗಕ್ಷರವೆನುವರು | ೧೬ 


ಬೇರೆ ಉತ್ತಮ ಪುರುಷ ನಿನ್ನಿಹ, ಎನಿಪನವ ಪರಮಾತ್ಮನು | 
ಮೂರು ಲೋಕವ ವ್ಯಾಖಸುತಶ ಪೋಷಿಪನು ಅವ್ಯಯ ಈಶನು | ೧೩ 


ನಾನಶೀತನು ಕ್ಷರಕೆ, ಅಕ್ಷರಕಿಂತ ಉತ್ತಮನಿರುವೆನು | 
ನಾನು ವೇದದಿ-ಜಗದಿ, ಪುರುಷೋತ್ತಮನು ಎಂದು ಪ್ರಸಿದ್ಧನು| ೧೪ 
ನರನೆ, ಮೋಹವ ತ್ಯಜಿಸಿ, ಪುರುಷೋತ್ತ ಮನು ನಾನೆಂದೆನ್ನನು | 
ಅರಿಯುವವ ಸರ್ವಜ್ಞ ; ನನ್ನನು ಸರ್ವಭಾವದಿ ಭಜಿಪನು ll 0೯ 
ಒರಿದೆ ನಾನೀ ಗೂಢ ದೊಳಗತಿ ಗೂಢ ಶಾಸ್ತ್ರ ವನನಘಫೆನೆ । 
ಅರಿತು ನರನಿದ, ಜ್ಞಾನಿಯಾಗಿ ಕೃತಾರ್ಥನಾಗುವ ಪಾರ್ಥನೆ ॥ ೨೦೧ 
ಶ್ರೀಕೃಷ್ಣಾರ್ಪಣವು 
ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಕೊನೆ ಪುರುಷೋತ್ತಮವು, ಹದಿನೈದನೆಯ ಅಧ್ಯಾಯದಿ | 


ಅಧ್ಯಾಯ ೧೬. 
ದೈವಾಸುರಸಂಪದ್ಮಿ ಭಾಗಯೋಗ 
ಿ ಕೃ ಷ್ಠ ; 
ಕಾ ನಯೋಗದಿ ಏಕನಿಷ್ಠೆಯು, ಚಿತ್ತಶುದ್ಧಿ ಯು, ಅಭಯವು | 


ಳೆ 
ಸಾನ, ದಮ, ಸ್ವಾಧ್ಯಾಯ, ಯಜ್ಞವು, ತಪವು, ಸರಲಸ್ವಭಾವವು 
I oll 


ಸತ್ಯ, ತ್ಯಾಗ, ಅಹಿಂಸೆ, ಶಾಂತಿ, ಅಪೈಶುನವು, ಅಕ್ರೋಧವು | 
ಭೂತದಯೆಯಖ, ಅಲೋಲುಪತ್ವವು, ಮೃದುತೆ, ಲಜ್ಮೆಯ್ಕು 
ಸ್ಥಿರತೆಯ ॥ ೨ 1 


ಮತ್ತೆ" ಶುಚಿ, ಅದ್ರೋಹ, ಧೃತಿ, ಕ್ಷಮೆ, ತೇಜ, ನಿರಹಂಕಾರವು | 
ಪಾರ್ಥ, ದೈವೀಸಂಪದದಿ ಪುಟ್ಟಿ ಹಗೆ ಇವುಗಳು ಬರುವುವು Wall 


ಪಾರ್ಥನೇ, ಆಸುರೀಸಂಪದ ಹೊಂದಿದವಗಭಿಮಾನವು | 
ಮತ್ತೆ ದರ್ಪವು, ದಂಭ, ಕ್ರೋಧ, ಕಠೋರತೆಯು, ಅಜ್ಞಾನವು |೪॥ 


ದೈವಿಸಂಪದ ಮೋಕ್ಷದಾಯಕ, ಆಸುರಿಯು ಬಂಧಕವೆಲೊ | 
ದೈವಿಸಂಪದ ಪಡೆದು ಪುಟ್ಧ ಹೆ ನೀನು, ಶೋಕಿಸಬೇಡೆಲೊ ॥ ೫॥ 
ಎರಡು ಬಗೆ ಭೂತರ ಸ್ವಭಾವವು ಜಗದಿ, ದೈವೀ, ಆಸುರೀ, | 

ಒರೆದೆ ದೈವೀಗುಣವ ವಿವರದಿ ಆಸುರೀ ಗುಣ ಕೇಳು ನೀ ॥ ೬॥ 


ರಿಯರಸುರರು ಆ ಪ್ರವೃತ್ತಿ, ನಿವೃತ್ತಿಗಳ ತಾವೆಂದಿಗೂ | 
ಇರವು ಶ್ರೀಷ್ಠಾಚಾರ, ಸತ್ಯ, ಶುಚಿತ್ವ, ಅವರೊಳು ಎಂದಿಗೂ ॥೭॥ 


ಕನ್ನಡ ಭಗವದ್ಗೀತೆ ೭೭ 


ಹೊಂದಿದ ದರ್ಪವ, ಅಹಂಕಾರವ, ಕಾಮ, ಕ್ರೋಧವ, ಬಲವನು | 


ಎಂದಿಸುತ ದೈೇಹಿಪರು ತಮ್ಮೊಳು, ಪರರೊಳಿರುತಿಹ ಎನ್ನನು ೧೮ 
ನಿಂದಿ ವಿ ಶಿ 


ದ್ರ ಹಸುವ ಆ ಕ್ರೂರ ಪಾಏ, ನರಾಧಮರನೀ ಜಗದೊಳು | 
ಆಸುರೀ ಯೋನಿಗಳಲಿಯೆ ಹಾಕುವೆನು, ನಾನಾವಾಗಲೂ |೧೯| 


ನುಮ ಜನುಮ ದೊಳಾಸುರೀ ಯೋನಿಯನು ಹೊಂದಿದ ಮೂಢರು | 


ನೆಗೆ ನ ನು ಕಾಣಲಾರದೆ ಹೀನಗತಿಯನು ಪಡೆವರು |೨೦| 
ಮೂರು ವಿಧ ದ್ವಾರಗಳು ನರಕಕೆ, ಕಾಮ, ಕ್ರೋಧವು, ಲೋಭವು |: 
ಮೂರನೂ ನೀ ತ್ಯಜಿಸು, ಇವುಗಳು ಆತ್ಮಘಾತಕವಿರುವುವು | ೨೧] 


ಮೂರು ನರಕದ ದ್ಯಾರದಿಂದಲಿ ದೂರ ಇರುತಿಹ ಪುರುಷನು | 
ಭಾರತನೆ, ಅವ ತನ್ನಶ್ರೀಯವ ಹೊಂದಿ ಪರಗತಿ ಪಡೆವನು | ೨೨] 


ಶಾಸ್ತ್ರ ವಿಧಿಯನು ತ್ಯಜಿಸಿ, ಸ್ವಚ್ಛಂದದಲಿ ಆಚರಿಪಾತನು | 
ಉತ್ತಮೋತ್ತಮ ಗತಿಯ ಹೊಂದನು, ಸಿದ್ಧಿ ಸುಖಗಳ ಪಡೆಯನು |೨ಖ] 


ಶಾಸ್ತ್ರ ನಿನಗೆ ಪ್ರಮಾಣ, ಕಾರ್ಯಾ ಕಾರ್ಯ ನಿರ್ಣಯದೊಳಗೆಲೊ | 
ಶಾಸ್ತ್ರ ವಿಧಿಯರಿತಿಲ್ಲಿ ಕರ್ಮವ ಗೈ ಯಲರ್ಹನು ನೀನೆಲೊ |೨೪| 


ಶ್ರೀ ಕೃಷ್ಣಾ ಸರ್ಪಣವು 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಕಗ ದೈವಾಸುರೀ ಸಂಪದ ಮುಗಿದಿಹುದು ಷೋಡಶದಲಿ | 


೭೬ ಕನ್ನಡ ಭಗವದ್ಗೀತೆ 


ಮಿಥ್ಯ ವೀಜಗ, ಕಾಮಕೇಳಿಯ ಫಲ, ಪ್ರಶಿಷ್ಠಾರಹಿತವು | 
ಮತ್ತನೀಶ್ವರವೆನುವರವರಿಗೆ ಕಾಮಭೋಗವೆ ಹೇತುವು ॥ ೮ 


ದೆ ೈಷ್ಕಿಯಿದನಾಶ್ರ ಯಿಸಿ ಆ ಅವಿವೇಕಿಗಳು, ನಷ್ಟಾತ್ಮರು | 
ಪುಟ್ಟು ವರು ಜಗ ನಷ್ಟ ಮಾಡಲು ದುಷ್ಕ bi ಜತಕ್ಕೆ Ile 


ಮಾನ ಮದ ದಂಭದಲಿ ಯುಕ್ತನು ಹೊಂದಿ ಮಿಥ್ಯಾಜ್ಞಾನವ | 
ತಾನು ದುಷ್ಕರ್ಮವನು ಗೈವನು ನಂಬಿ ದುರ್ಭರಕಾಮವ | ೧೦ 


ಮರಣಕಾಲದವರೆಗೆ ಪರಿಮಿತಿಯಿರದ ಚಿಂತೆಯೊಳಿರುವರು | 
ನಿರತರಾಗುತ ವಿಷಯಭೋಗದಿ, ಪರಮಗುರಿ ಇದು ಎನುವರು ॥ ೧೧ 


ಕಾಮ ಕ್ರೋಧದಿರತರು, ಆಶಾಶತದ ಬಲೆಯಲಿ ಬದ್ಧರು | 
ಕಾಮ ಭೋಗಕ್ಕಾಗಿ ಧನ ಅನ್ಯಾಯದಲಿ ಕೂಡಿಡುವರು Il ೧೨ 


" ನಾನು ಈದಿನ ಇಷ್ಟು ಹೊಂದಿಹೆ, ಈ ಮನೋರಥ ಪಡೆವೆನೈ | 
ನಾನು ಪಡೆದಿಹೆನಿಷ್ಟು ಹಣ, ಇನ್ನಷ್ಟು ಮತ್ತೂ ಬರುವುದೈ Il ೧೩ 


ನಾನು ಕೊಂದೆನು ಇಂಥ ಹಗೆಯನು, ಕೊಲುವೆನುಳಿದವರನ್ನು ನಾ | 
ನಾನೆ ಈಶ್ವರ, ನಾನೆ ಭೋಗಿಯು, ಸಿದ್ಧ, ಸುಖಿಯು, ಬಲಿಷ್ಠ ನಾ॥ ೧೪ 


ದಾನ, ಧನಿಕ, ಕುಲೀನ, ಯಾಜಿಯುನಾನೆ ಮೋದಿಸುವಾತನು; '| 
ಜ್ಞಾ ನ ಹೀನ, ವಿಮೂಢನಾತನು, ತನಗೆ ಸಮನಾರೆನುವನು |0 


ಸಿಲುಕಿ ಮೋಹದ ಜಾಲದಲಿ ಬಹು ವಿಧದಿ ಚಿತ್ತ ಭ್ರಮಿಷ್ಯರು | 
ಮುಳುಗುತಲಿ ವಿಷಯೋಪಭೋಗದಿ, ಅಶುಚಿ ನರಕದಿ ಬೀಳ್ವರು | 


ಆತ್ಮ ಪೌರುಹಿ, ಜಂಭಗಾರರು ಮಾನ ಧನದ ಮ ದಾಂಧರು | 
We ವಿಧಿಗಳ ಬಿಟ್ಟು ದಂಭದಿ ನಾಮಮಾತ್ರಕೆ ಯಜಿಪರು |0| 


ಆಧ್ಯಾಯ ೧೭. 

ಶ್ರದ್ಧಾತ್ರಯ ವಿಭಾಗ ಯೋಗ 
ಅರ್ಜುನ : 
ಬಿಟ್ಟು ಶಾಸ್ತ್ರದ ವಿಧಿಯ, ಕೇವಲ ಶ್ರದ್ಧೆ ಯಿಂದಲಿ ಭಜಿಪರ | 
ನಿಷ್ಠೆ ಸತ್ವವೊ, ರಜವೊ, ತಮವೂೊ, ಆವುದಿರುವುದು ಮುರಹರ ?॥ ¢ 
ಶ್ರ್ರೀಕೃ ಷ್ಕಃ 
ಮಾನವನ ಆ ಸಹಜ ಶ್ರದ್ಧೆಯು ಮೂರು ವಿಧವಾಗಿರುವುದು | 
ನೀನು ಕೇಳದು ಸಾತ್ಮಿಕವು, ರಾಜಸವು, ತಾಮಸವೆಂಬುದು |. 
ನರನೆ ಸರ್ವರ ಶ್ರದ್ಧೆ ಅವರ ಸ್ವಭಾವಕನುಗುಣವಿರುವುದೈ | 
ಪುರುಷ ಶ್ರದ್ಧಾಮಯನು, ತನ್ನಯ ಶ್ರದ್ಧೆ ಯಂತವನಿರುವನೈ ॥! 
ಸಾತ್ವಿಕರು ದೇವತೆಗಳನು, ರಾಜಸರು, ರಾಕ್ಷಸ ಯಕ್ಷರ | 
ಮತ್ತೆ ತಾಮಸರೆಲ್ಲ ಭಜಿಪರು, ಭೂತಗಣಗಳ, ಪ್ರೇತರ Il « 


ಮತ್ತೆ ದಂಭದಿ ಅಹಂಕಾರದಿ ಕಾಮರಾಗಕೆ ಸಿಲುಕುತ | 
ಶಾಸ್ತ್ರವಿಧಿಗೆ ವಿರುದ್ಧವಾಗಿಹ ಘೋರ ತಪವಾಚರಿಸುತ Il । 


ದೇಹದಿಹ ಇಂದ್ರಿಯ ಸಮೂಹವ, ತನುವಿನೊಳಗಿಹ ನನ್ನನು | 
ಮೋಹಚಿತ್ತದಲಾವ ಕೊರಗಿಸುತಿಹನೊ, ತಿಳಿ ಅವನಸುರನು ॥| | 


ಅನ್ನವೂ ಸಹ ಮೂರು ಬಗೆಯಲಿ ಸರ್ವರಿಗು ಬ್ರಯವಾದುದೈ | 
ಯಜ ತಪದಾನಗಳು ಅಂತೆಯೆ, ಭೇದವಿವುಗಳ, ಆಲಿಸೈ Il 


ಸತ್ವ, ಬಲ, ಆರೋಗ್ಯ, ಸುಖ, ಆಯುಷ್ಯ, ಬ್ರೀತಿಯ ಬೆಳೆಸುವ | 


ಮತ್ತೆ ರಸಮಯ, ಸ್ನಿಗೃ, ಸ್ಥಿರ, ಹೃದ್ಯಾನ್ನ, ಸಾಫ್ಟಿಕ ಬಯಸುವ | 


ತ ಕನ್ನಡ ಭಗವದ್ಗೀತೆ ೭೯ 


ಬಹಳ ಬಿಸಿ, ಹುಳಿ, ಕಹಿಯು, ಕಾರವು, ಲವಣ, ರುಕ್ಷವು, ದಾಹ್ಯವು | 
ಇಹವು ರಾಜಸಗಿಷ್ಟ ; ಶೋಕವ, ದುಃಖ, ರೋಗವ ತರುವುವು ॥ ೯॥ 


ಹರ ಮೀರಿದ ಅನ್ನ, ತಂಗಳು ಎಂಜಲವು, ಅಪವಿಶ್ಛವು | 
ತವಾಸನೆಯುಳ್ಳ, ನೀರಸ ತಿನಸು, ತಾಮಸಗಿಷ್ಟವು ॥ ೧೦॥ 


(೫. 


kx 


ಅ 
ಮಾಡತಕ್ಕದು ಎಂದು, ಮನಸ್ಮಿ ರಗೊಳಿಸಿ, ಫಲವನು ಬಯಸದೆ | 


ಮಾಡಿದಂತಹ ಶಾಸ್ತ್ರ ಸಮ್ಮತ ಯಜ್ಞ, ಸಾತ್ವಿ ಕವೆನಿಸದೆ? ॥ co ll 


ಫಲವ ಬಯಸುತ, ಜಂಭಕಾಗಿಯೆ ಮಾಡಿದಂತಹ ಯಜ್ಞವು | 
ತಿಳಿಯೋ ನೀ ಭರತರ್ಷಭನೆ, ಎನಿಸುವುದು ರಾಜಸ ಯಜ್ಞವು ॥ ೧೨॥ 


ಅನ್ನ ನೀಡದ, ಮಂತ್ರದಕ್ಷಿಣೆ ಶ್ರದ್ಧೆ ವಿರಹಿತ ಯಜ್ಞವು | 
ಇನ್ನು ವಿಧಿಯನು ಬಿಟ್ಟುಗೈದರೆ, ಅದುವೆ ತಾಮಸ ಯಜ್ಞವು ॥ ೧೩॥ 


ಬ್ರಾಹ್ಮಣರ ಗುರು-ದೇವ-ಜ್ಞಾನೀಜನರ ಪೂಜೆ, ಅಹಿಂಸೆಯು | 
ಬ್ರಹ್ಮಚರ್ಯೆ, ಶುಚಿತ್ವ, ಸರಳತೆ, ಕಾಯಕದ ತಪವೆನಿಪುದು ॥ ೧೪॥ 


ಸತ್ಯ-ಬ್ರಯ-ಹಿತವಾದ-ಮನನೋಯಿಸದ ನುಡಿಯನು ನುಡಿವುದು | 
ಮತ್ತೆ ಸ್ಥಾಧ್ಯಾಯಾಧ್ಯಯನ ತಾ ತಪವು ವಾಚಿಕವೆನಿಪುದು . ॥ ೧೫॥ 


| ಆತ್ಮನಿಗ್ರಹ, ಭಾವಶುದ್ಧಿ ಯು, ಸುಪ್ರಸನ್ನತೆ, ಮೌನವು | 
೫ ಮತ್ತೆ ಸೌಮ್ಯಸ್ಯಭಾವ, ಇವುಗಳು ಮಾನಸಿಕ ತಪವೆನಿಪುವು ॥ ೧೬॥ 


| ನರರು ಈ ಮೂಬಗೆಯ ತಪಗಳ ಫಲದಪೇಕ್ಷೆಯ ನಿಡದಲೆ | 
ಪರಮ ಶ್ರದ್ಧೆ ಯನಿಟು ಮಾಡುವ ತಪವು ಸಾತ್ವಿ ಕವಿಹುದೆಲೆ ॥ ೧೭॥ 


ಪೂಜೆ-ಸತ್ಕಾರಕ್ಕೆ, ಮಾನಕೆ ಗೈದ ಡಾಂಭಿಕ ತಪವೆಲೊ | 
ರಾಜಸವು ತಾನೆನಿಸುವುದು, ಅಸ್ಥಿ ರವು, ಚಂಚಲವಿಹುದೆಲೊ ॥ ೧೮॥ 


೮೦ ಕನ್ನಡ ಭಗವದ್ಗೀತೆ 


ಮೂಢ ಹಟದಿಂ ತನ್ನ ಹೀಡಿಸಿ, ಪರರ ಹಿಂಸೆಯಗೊಳಿಸಲು | 
ಮಾಡಿದಂತಹ ತಪಕೆ ತಾಮಸ ತಪವು ಎಂಬಭಿಧಾನವು ॥ ೧೯ 
ಕೊಡುವುದುಚಿತವು ಎಂದು, ಪ್ರತ್ಯುಪಕಾರದಾಸೆಯಮಾಡದೆ | 
ಕೊಡೆ ಸುಕಾಲ-ಸ್ಥಾನ-ಪಾತ್ರದಿ, ದಾನ ಸಾತ್ಮಿಕವೆನಿಸದೆ? ॥ ೨೦ 


ಮತ್ತೆ ಪ ಕ್ರ್ರತ್ಯು ಪಕಾರ ಬಯಸುಶ ಫಲನಿರೀಕ್ಷಿಸಿ ಮನುಜನು | 
ಇತ್ತ ವ್ಯಥೆಪೂರ್ವಕದ ದಾನ ರಾಜಸವು ಎಂದೆನಿಪುದು ॥ ೨೦ 


ಸ್ಥಾನ ಕಾಲೌಚಿತ್ಯ ವರಿಯದೆ, ಮಾನಮಾಡದೆ ಜರೆಯುತ | 
ದಾನವೀಯಲಪಾತ್ರನಿಗೆ ಆ ದಾನವೆನಿಪುದು ತಾಮಸ ॥ ೨೨ 


ಬ್ರಹ್ಮನಿಗೆ ನಿರ್ದೇಶ ಮೂಬಗೆ " ಓಂ, ತತ್‌, ಸತ್‌' ಎಂಬುವು | 
ಬಾಹ್ಮಣರು, ವೇದಗಳು, ಯಜ್ಞ ಗಳೆಲ್ಲ ಇದರಿಂದಾದುವು ॥ ೨೩ 


ಅಂತೆ ವಿಧಿಪೂರ್ವಕದಿ ಯಜ್ಞ ದ, ತಪದ, ದಾನದ ಸ್ರಿ ಯೆಯನು | 
ಸಂತತದಿ “ ಓಂ” ಕಾರ ಪೇಳುತ, ಬ್ರ ಹ್ಮ! ವಾದಿಯು ಗೆ ವನು ೨೪ 


ದಾನ ತಪ ಯಜ್ಞಗಳ ಬಗೆಬಗೆ * ಕ್ರಿಯೆಗಳನು ಮೋಕ್ಸಾರ್ಥಿಯು | 
ತಾನು " ತತ್‌' ಉಚ್ಕಾರಮಾಡುತ. ಫಲವ ಬೇಡದೆಗೈವನು ॥ ೨೫ 


ಸತ್ಯಸಾಧೂ ಭಾವಕೆಲ್ಲಕು " ಸತ್‌' ಪ್ರಯೋಗಿಸುತಿರುವರು | 
ಮತ್ತೆ ಉತ್ತಮ ಸ್ರ ಯೆಗಳಿಗೆ " ಸತ್‌' ಶಬ್ಧ ಹೊಂದಿಸುತಿರುವರು ॥ ೨೬ 


ಯಜ್ಞ _ತಪ-ದಾನಗಳಲಿಹ ಸ್ಥಿರಭಾವಕೂ " ಸತ್‌' ಎಂಬರು | 
ಇನ್ನು ಅವುಗಳಿಗಾಗಿ ಎಸಗುವ. ಕರ್ಮಕೂ "ಸತ್‌' ಎಂಬರು ೨೭ 


ಮತ್ತೆ ಶ್ರದ್ಧಾ ರಹಿತ ಹೋಮವು, ತಪವು, ದಾನವು, ri 
ಕ ಇವು " ಅಸತ್‌ ' ಎನಿಪುವು, ಇಹಪರಗಳದಕಿಲ್ಲವು Il ೨ 


ಶ್ರೀ ಕೃಷ್ಣಾರ್ಪಣವು. 


ಕನ್ನಡ ಭಗವದ್ಗೀತೆ 


ಹೀಗೆ ಭಗಪದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಶ್ರದ್ಧಾ ತ್ರ್ರಯವು ಕೊನೆ, ಹದಿನೇಳನೆಯ ಅಧ್ಯಾಯದಿ ॥ 


೮೧ 


ತ್ಮ ೪ 


ಅಧ್ಯಾಯ ಗಿಲಿ. 


Ny ್ಪ್ಟೊೂ 


ಮೋಕ್ಷ ಸಂನ್ಯಾಸಯೋಗ 


ಅರ್ಜುನ : 
ಈಗ ಕೇಶಿನಿಷೂದನನೆ, ಹೃಷಿಕೇಶ ಬೇರೇ ಬೇರೆಯೆ | 
ತ್ಯಾಗ-ಸಂನ್ಯಾಸಗಳ ನಿಜ ತತ್ವಗಳನರಿಯಲು ಬಯಸುವೆ No) 


ಶ್ರೀಕೃ ಷ್ಕಃ 
ಕಾಮ್ಯಕರ್ಮದ ತ್ಯಾಗವೇ ಸಂನ್ಯಾಸವೆಂಬರು ಜಾಣರು 
ಸರ್ಮಫಲಗಳನೆಲ್ಲ ತ್ಯ ಜಿಪುದೆ ತ್ಯಾಗವೆನುವರು ಘುಶಲರು ॥ ೨ 


ಜಾಣರೆನಿಬರೊ “ ಕರ್ಮದೋಷದಿ ಯುಕ್ತ, ಬಿಡಿರದ 'ನೆನುವರು | 
ದಾನ ತಪ ಯಜ್ಯಾದಿ ಕರ್ಮವ ಬಿಡದಿರೆಂಬರು ಹಲವರು 14 


ಭರತಕ್ರೀಷ್ಮನೆ, ತ್ಯಾಗವಿಷಯದೊಳೆನ್ನ ನಿರ್ಣಯವಾಲಿಸ್ಯೆ | 
ಪುರುಷ ವ್ಯಾಫ್ರುನೆ, ಮೂರು ಬಗೆಯಲಿ ತ್ಯಾಗವರ್ಣಿತವಿರುವುದೈ ॥ 


ಯಜ್ಞ ತಪ ದಾನಾದಿ ಕರ್ಮವು ತ್ಯಾಜ್ಯವಲ್ಲವು; ಕಾರ್ಯವು, | 
ಯಜ್ಞ ತಪ ದಾನಗಳು ಪಂಡಿತರನ್ನು ಪಾವನ ಗೊಳಿಪುವು ॥ 


ಅಂತೆಯೇ, ಅಸಕ್ತಿ ಫಲಗಳ ತ್ಯಜಿಸಿ ಕರ್ಮವ ಮಾಡೆಲೊ | 
ಕುಂತಿಸುತ, ಇದು ನನ್ನ ನಿಶ್ಚಿತ ಶ್ರೇಷ್ಠ ಮತವಾಗಿಹುದೆಲೊ ॥ 


ಶಾಸ್ತ್ರನಿಯಮಿತ ಕರ್ಮಗಳ ತ್ಯಜಿಸುವುದು ಉಚಿತವದಲ್ಲವು | 
ಮತ್ತ ಮೋಹದೊಳದನು ತ್ಯಜಿಸಲು ಅದುವೆ ತಾಮಸ ತ್ಯಾಗವು ॥ 


ಕರ್ಮದುಃಖವ ಕೊಡುವುದೆನ್ನುತ ಕಾಯಕ್ಲೇಶದ ಭಯದಲಿ | 
ಕರ್ಮ ತ್ಯಜಿಸಲು, ರಾಜಸವು ಅದು, ತ್ಯಾಗಫಲ ಸಿಗದದಂಲಿ ॥ 


ಕನ್ನಡ ಭಗವದ್ಗೀತೆ ೮೩ 


ಾರ್ಥನೇ ಕರ್ತವ್ಯವೆನ್ನುತ ಸಂಗಫಲಗಳ ತ್ಯಜಿಸುತ | 
ಸ್ಪನಿಯಮಿತ ಕರ್ಮ ಗೈಯಲು, ಅಂಥ ತ್ಯಾಗವು ಸಾತ್ಮಿಕ 1೯॥ 


ತ್ರೃಯುತ, ಸಂದೇಹವಳಿದಿಹ, ಜ್ಞಾನಿ ಎನಿಪನು ತ್ಯಾಗಿಯು | 
ಹುತ್ತ ಶುಭ ಶುಭ ಕಾರ್ಯದೊಳಗವಗಿಲ್ಲ ದ್ವೇಷವು, ಪ್ರೀತಿಯು ॥ ೧೦ ॥ 


ರ್ಮುವನು ಸಂಪೂರ್ಣ ತ್ಯಜಿಸಲಶಕ್ಯವಿರುವುದು ನರನಿಗೆ । 
'ರ್ಮಫಲ ಬಿಟ್ಟಿ ರುವನಾವನೊ. ತ್ಯಾಗಿಯೆಂಬುವರವನಿಗೆ ॥ ೧೧ 


“ರುಮಫಲಗಳು ಮೂರು ಬಗೆಯವು, ಶುಭ, ಅಶುಭ, ಸಂಮಿಶ್ರವು | 


ಮರಣಹೊಂದಿದ ಸಕ್ತನಿಗೆ; ಸಂನ್ಯಾಸಿಗೆಂದಿಗು ಇಲ್ಲವು ॥ 0೨ 1. 


ಸ್ಸಿರುವಕರ್ಮದ ಸಿದ್ಧಿ ಗೋಸುಗ ಐದು ಕಾರಣ ಇವು, ಎಲೊ | 
ಸರನೆ, ಸಾಂಖ್ಯರ ಶಾಸ್ತ್ರದಲಿ, ಪೇಳಿದುದ ನನ್ನಿಂದರಿಯೆಲೊ I ೧೩॥ 


ಕ್ಷೇತ್ರ ಹಾಗೂ ಕರ್ಮ, ಬಗೆಬಗೆ ಇಂದ್ರಿಯಂಗಳು ಎಲ್ಲವು | 
ಮತ್ತೆ ನಾನಾ ಬಗೆಯ ಕ್ರಿಯೆಗಳು, ಐದನೇಯದು ದೈವವು ॥ ೧೪ | 


ಕಾಯ ವಾಕ್‌ ಮನದಿಂದ ಮಾನವ ಗೈವ ಕಾರ್ಯಗಳೆಲ್ಲವು | 
ನ್ಯಾಯಬದ್ಧ ವೊ ತದ್ವಿರುದ್ಧ ವೊ, ಹೇತು ಈ ಐದುಳ್ಳುವು I ೧೫॥ 


ಇನ್ನು ಸ್ಕಿತಿ ಹೀಗಿರೆ, ಅಸಂಸ್ಕೃತ ಬುದ್ಧಿ ಯಿಂ ಮತಿಗೆಟ್ಟಿವ | 
ತನ್ನನೇ ಕರ್ತಾರನೆನ್ನುತ್ಯ ಕಾಣಲಾರನು ನೈಜವ ॥ ೧೬॥ 


"ನಾನು ಮಾಡಿದೆ'ನೆಂದು ಭಾವಿಸದವನು, ನಿರ್ಮಲ ಚಿತ್ತನು | 
ತಾನು ಈ ಲೋಕಗಳ ಕೊಂದರು, ಕೊಲದವನು ಅನಿಬಧ್ಯನು ॥ ೧೭ ॥ 


ಕರ್ಮಪ್ರೇರಣೆ ಶ್ರಿವಿಧವಾಗಿದೆ ಜ್ಞಾನ. ಜ್ಞೇಯವು, ಜ್ಞಾತೃವು | 
ಕರ್ಮಸಂಗ್ರಹ ಸಹಿತ ತ್ರಿವಿಧವು. ಕರಣ, ಕರ್ಮವು. ಕರ್ತೃವು |೧೮॥| 


ಕನ್ನಡ ಭಗವದ್ಗೀತೆ ೮೭ 


ಮನವ ಜಯಿಸಿದ, ಆಸೆ ತ್ಯಜಿಸಿದ, ಸಂಗವೆಲ್ಲಿಯು ಇರಿಸದ ! 
ಮನುಜ ಸನ್ಯಾಸದಲಿ ಸಿದ್ಧಿಯ ಪಡೆವ, ಘನನೈಷ್ಯ ರ್ಮದ ॥೪೯॥ 


ಕುಂತಿ ತನಯನೆ ಸಿದ್ಧಿ ಪಡೆದವಗೆಂತು ಲಭ್ಯವೊ ಬ್ರಹ್ಮವು | 
ಅಂಥ ಬಗೆ ಕೇಳದುವೆ ಜ್ಞಾನದ ಪರಮಸೀಮೆಯ ನಿಷ್ಠೆಯು | ೫೦॥ 


ಶುದ್ಧ ಬುದ್ಧಿ ಯ ಯೋಗಿ ತನ್ನನು ದೃ ಢದಿ ವಶದಳ್ಳಿರಿಸುತ | 
ಗೆದ್ದು ರಾಗದ್ವೇಷಗಳ, ಶಬ್ದಾದಿ ವಿಷಯವ ತ್ಯಜಿಸುತ ॥ ೫೧॥ 


ಇದ್ದು ಏಕಾಂತದಲಿ, ಅಲ್ಫಾ ಹಾರಿ, ತನುಮನ ನುಡಿಯನು | 
ಗೆದ್ದುಕೊಂಡ ವಿರಕ್ತ ನಿತ್ಯ ದಿ, ಧ್ಯಾನಯೋಗದಿ ಯುಕ್ತನು 1 ೫೨॥ 


ಪರಿಗ್ರಹ ಬಲ ಅಹಂಕಾರವ, ಕಾಮ, ಕ್ರೋಧವ, ದರ್ಪವ | 
ತೊರೆದಿರುವ ನಿರ್ಮಮ, ಪ್ರಸನ್ನನು ಹೊಂದಲರ್ಹನು ಬ್ರಹ್ಮವ ೫೩ || 


ತಾನು ಶೋಕಿಸ್ಕ ಬಯಸನೇನನು, ಬ್ರಹ್ಮಭಾವ ಪ್ರಸನ್ನನು | 
ಪ್ರಾಣಿಮಾತ್ರರೊಳಿರುತ ಸಮ, ಮಮ ಪರಮಭಕ್ತ ು ಪಡೆವನು ॥ ೫೪ ॥ 


ಆರು ನಾನೆಂಥವನು, ಎಂಬುದನಾವ ನರಿವ)ನೊ ಭಕ್ತಿಲಿ 
ಸೇರುವನು ತತ್ವದಲಿ ನನ್ನನು ತಿಳಿಯುತಾತನು ನನ್ನಲಿ ॥ ೫೫ ॥ 


ನ್ನ ಆಶ್ರಯ ಹೊಂದಿ ಸಂತತ ಕರ್ಮಗೈದರು ಆತನು | 
ನ್ನ ಕೃಪೆಯಲಿ ಪಡೆವನವ್ಯಯ ಮತ್ತೆ ಶಾಶ್ವತ ಪದವನು 1೫೬ 


ತ್ರರಾಯಣನಾಗಿ ಮನದಿಂ ಕರ್ಮವರ್ಬ್ಟಸು ನನ್ನಲಿ | 
ತ್ತವನ್ನಿಡು ಬುದ್ಧಿ ಯೋಗವ ಹೊಂದಿ ಸಂತತ ನನ್ನಲಿ ॥ ೫೭1 


ಿತ್ತವೆನ್ನೊಳಗಿರಿಸೆ ನನ್ನಯ ದಯದಿ ಸಂಕಟದಾಟುವಿ | 
ಮತ್ತೆ ನೀನು ಮಮತ್ವದಿಂದಿದ ಕೇಳದಿರ್ದೊಡೆ ನಶಿಸುವಿ ॥ ೫೮॥ 


೮೬ ಕನ್ನಡ ಭಗವದ್ಗೀತೆ 


ನಿದ್ರೆ ಹಾಗು ಪ್ರಮಾದ ಆಲಸ್ಯದಲಿ ಜನಿಸುವ ಸೌಖ್ಯವು | 
ಆದಿ ಅಂತ್ಯದಿ ಮನವ ಮೋಹಿಸುತಿಹುದೆ ತಾಮಸ ಸೌಖ್ಯವು | ೩೯ 


ಪೃಥ್ಯಿಯಲ್ಲಿಯು, ಸ್ವರ್ಗದೇವತೆಗಳಲಿ ಆವುದೆ ಸತ್ವವು | 
ಮತ್ತೆ ಪೃಕೃತಿಜ ತ್ರಿಗುಣದಿಂದಲಿ ಮುಕ್ತವಾದುದುದಿಲ್ಲವು |೪೦ 


ಪಾರ್ಥನೇ. ಬ್ರಾಹ್ಮಣರ, ಕ್ಷತ್ರಿಯ, ವೈಶ್ಯಶೂದ್ರರ ಕರ್ಮವು | 
ಮತ್ತೆ ಅವರ ಸ್ವಭಾವದಿಂ ಬಹ ಗುಣಗಳಿಂದ ವಿಭಿನ್ನಹವು | ೪a 


ಶಮ, ದಮವು, ತಪ, ಜ್ಞಾನ, ವಿಜ್ಞಾನಗಳು. ಸರಳತೆ ಶೌಚವು। 
ಕ್ಹಮೆಯು, ಆಸ್ತಿಕ ಭಾವ, ಬ್ರಾಹ್ಮಣ ಸಹಜವಾಗಿಹ ಕರ್ಮವು |೪೨ 


ಶೌರ್ಯ, ರಣದಿಂದೋಡದಿರುವುದು, ದಾನ, ದಕ್ಷತೆ, ತೇಜವು | 
ಧೈರ್ಯ, ಈಶ್ವರಭಾವ, ಕ್ಷತ್ರಿಯ ಸಹಜವಾಗಿಹ ಕರ್ಮವು | ೪ 


ನಂನೆ, ಕೃಷಿ, ಗೋರಕ್ಷಣೆಯು, ವಾಣಿಜ್ಯ, ವೈಶ್ಯಗೆ ಸಹಜವು 
ಇರುವುದೈ ಪರಿಚರ್ಯ ಶೂದ್ರಗೆ. ಸಹಜವಾಗಿಹ ಕರ್ಮವು || ೪ 


ತನ್ನ ಕರ್ಮದಿ ನಿರತನಾಗಿಹ ನರನು ಪಡೆವನು ಸಿದ್ದಿಯ 
ಇನ್ನು ಕೇಳೈ, ಕರ್ಮನಿರತನು, ಸಿದ್ಧಿ ಹೊಂದುವ ರೀತಿಯ |೪। 


ಭೂತರಿಗೆ ಪ್ರೇರಕನದಾವನೊ, ತುಂಬಿಹನೊ. ಜಗವಾವನು | 
ಆತನನು ನಿಜ ಕರ್ಮದಲಿ, ನರಭಜಿಸಿ ಸಿದ್ಧಿಯ ಪಡೆವನು | 


ಕ್ರ್ರೀಷ್ಠವಿಗುಣ ಸ್ವಧರ್ಮ, ಅನ್ಯರ ಸುಗಮ ಧರ್ಮಕ್ಕಿಂತಲು | 
ಮುಟ್ಟದವನನು ಪಾಪ, ನಿಯತ ಸ್ವಭಾವ ಕರ್ಮವಗೈಯಲು ॥೪ 


ದೋಷವಿದ್ದರು ಸಹಜ ಕರ್ಮವ ಬಿಡಲುಸಲ್ಲ, ಧನಂಜಯ । 
ದೋಷ ಕವಿದಿಹುದೆಲ್ಲ ಸರ್ಮವ, ಧೂಮ ತಾನೆಂತಗ್ಗಿಯ 19 


೮೮ ಕನ್ನಡ ಭಗವದ್ಗೀತೆ 


ಇನ್ನಹಂಕಾರದಲಿ " ಯುದ್ಧವ ಮಾಡೆ ' ನೆನುವುದು ವ್ಯರ್ಥವೈ | 
ನಿನ್ನ ಪ್ರಕೃತಿಯೆ ನಿನ್ನನಾ ಕಾರ್ಯದಲಿ ತೊಡಗಿಸಿಬಿಡುವುದೈ 1 ೫೯ | 


ಪ್ರಕೃ ತಿಜನ್ಯ ಸ್ವಕರ್ಮಬದ್ಧನು, ಮಾಡೆನೆಂದರು ಮೋಹದಿ | 
ಪ್ರಕೃತಿವಶನಾಗುತ್ತ ನೀನೇ ಅದನು ಮಾಡಿಯೆ ಮಾಡುವಿ ॥ ೬೦ 


ಸರುವ ಭೂತರ ಹೃದಯದೊಳಗೀಶ್ವರನು ವಾಸಿಸುತಿರುವನು | 
ತಿರುಗಿಸುವ ಮಾಯೆಯಲಿ ಯಂತ್ರಾ ರೂಢರಂದದಿ ಅವರನು | ೬೧ 


ಅವನಿಗೇ ಮೊರೆಹೋಗು, ಪಾರ್ಥನೆ, ನೀನು ಎಲ್ಲಾ ಬಗೆಯಲಿ | 
ಅವನ ಕೃಪೆಯಲಿ ಪರಮಶಾಂತಿಯ ಅಮರ ಪದವಿಯ ಪಡೆಯುವಿ 
| ೬3 


ಇಂತು ಗೌಪ್ಯದಿ ಗೌಪ್ಯವಾಗಿಹ ಜ್ಞಾನ ಪೇಳಿದೆ ನಿನಗೆಲೊ | 
ಕುಂತಿ-ಸುತ, ಎಲ್ಲವ ವಿಮರ್ಶಿಸಿ, ಇಷ್ಟವಾದುದ ಮಾಡೆಲೊ | ೬& 


ನೀನು ಆಲಿಸು ಗೂಢ ತಮವಾದೆನ್ನ ಉತ್ತಮ ನುಡಿಯನು ! 
ನೀನು ನನಗತಿ ಬ್ರಯನು ಅಂತೆಯೆ, ನಿನ್ನ ಶ್ರೇಯಕೆ ಪೇಳ್ವೆನು | ೬ 


ನನ್ನೊಳಿಡು ಮನ, ನನ್ನ ಭಕ್ತನು ಆಗು, ಯಾಜಿಸು, ನಮಿಸು ನೀ | 
ನನ್ನನೈದುವಿ, ನನ್ನ ಸತ್ಯ ಪ್ರತಿಜ್ಞೆಯಿದು, ಮಮಸಖನು ನೀ | ೬1 


ಸರ್ವ ಧರ್ಮಗಳನ್ನು ತೊರೆದೆನಗೊಬ್ಬ ನಿಗೆ ಶರಣಾಗೆಲೊ | 
ಸರ್ವಪಾಪದಿ ನಿನ್ನನಾ ನುಳಿಸುವೆನು ಚಿಂತಿಸಬೇಡೆಲೊ |& 


ಫೇಳದಿರು ಇದನೆಂದಿಗೂ ತಪಹೀನ ಹಾಗು ಅಭಕ್ತಗೆ | 
ಕೇಳಬೇಕೆಂಬಿಚೈ ಇರದಗೆ, ನನ್ನ ನಿಂದೆಯ ಗೈವಗೆ IE 


ನನ್ನ ಭಕ್ತರಿಗೀ ಪರಮ ಗೌಪ್ಯವನು ತಿಳಿಸುವ ಪುರುಷನು | 
ನನ್ನೊಳಗೆ ದೃಢಭಕ್ತಿ ಯಿಟ್ಟಿನ್ನೆಡೆಗೆ ತಪ್ಪದೆ ಬರುವನು | 


ಕನ್ನಡ ಭಗವದ್ಗೀತೆ ೮೯ 


pe 


ನನ್ನ ಪ್ರೀತಿಪರೊಳಗೆ ಅವಗಿಂತಧಿಕ ನಿಲ್ಲವು ನರರೊಳು | 
ಇನ್ನು ನನಗವಗಿಂತಲೂ ಪ್ರಯ ನನ್ಯನಾಗನು ಧರೆಯೊಳು | ೬೯|| 


ಇನ್ನು ನಮ್ಮೀ ಧರ್ಮಮಯ ಸಂವಾದ ಪಠಿಸುವ ಮನುಜನು | 

ಸನ್ನ ಪೂಜೆಯ, ಜ್ಞಾನ ಯಜ್ಞದಿ ಗೈವನೆಂದೇ ತಿಳಿವೆನು | ೭೦ | 
| 

ಮತ್ತ ಸೂಯವ ನಿಡದೆ ನರರಿದ ಶ್ರದ್ಧೆ ಯಿಂದಲಿ ಕೇಳ್ದ ರೂ | 
ಮುಕ್ತರಾಗುತ ಪುಣ್ಯ ಕರ್ಮಿಯ ಪುಣ್ಯಲೋಕವ ಪಡೆವರು |೭೧| 


ಮತ್ತೆ ನೀನಾಲಿಸಿದೆಯೋ ಏಕಾಗ್ರಮನದಿ ಧನಂಜಯ | 
ಪಾರ್ಥನೇ, ಅಜ್ಞಾ ನರೂಪೀ ಮೋಹವಳಿಯಿತೆ ನಿನ್ನಯ | ೭೨] 


ಅರ್ಜುನ: 
ನಿನ್ನ ಕೃಪೆಯಲಿ ಮೋಹವಳಿಯಿತು. ಅಜ್ಯುತನೆ, ಸ್ಮೃತಿ-ಪಡೆದೆನು | 
ನನ್ನ ಸಂಶಯ ನಾಶಹೊಂದಿತು, ನಿನ್ನ ನುಡಿಯೊಲೆ ನಡೆವೆನು | ೭೩॥| 


ಸಂಜಯ : 
1ಆ ಮಹಾತ್ಮಾ ಪಾರ್ಥ-ಕೃಷ್ಣರ ಇಂಥ ಸಂಭಾಷಣೆಯನು | 
ಕೋಮ ಹರ್ಷಣಕಾರಿ, ಅದ್ಭು ತ-ವಾದುದನು ನಾ ಕೇಳ್ಗೆನು | ೭೪] 


ವಾಸುದೇವನು ತಾನೆ ಸಾಕ್ಷಾತ್‌ ಪೇಳುತಿರೆ ಯೋಗೇಶನು | 
ಫ್ಯಾಸರನುಗ್ರಹದಿಂದ ಉತ್ತಮ ಗೌಪ್ಯಯೋಗವ ಕೇಳ್ದೆನು ೭೫ 
ದೊರೆಯೆ, ಹರಿನರರದ್ಳುತದ ಈ ಪುಣ್ಯಮಯ ಸಂವಾದವ | 

ರಿಸ್ಕರಿಸಿ ನಾ ಮತ್ತೆ ಮತ್ತೆ ಯು ಹೊಂದುತಿರುವೆನು ಹರುಷವ | ೭೬] 


ಯ ಅತ್ಯದ್ಭುತದ ರೂಪವ ಅರಸನೇ ನೆನೆನೆನೆಯುತ | 
ಮ ಅಶ್ಶರ್ಯದಲಿ ಮತ್ತೂ ಮತ್ತೆ ಆಗುವೆ ಹರುಹಿತ | ೭೭] 


೯ಂ ಕನ್ನಡ ಭಗವದ್ಗೀತೆ 


ಎಲ್ಲಿಹನೊ ಯೋಗೇಶ ಕೃಷ್ಣನು, ಎಲ್ಲ ನರ ಧನು ಏಡಿದವ | 
ಅಲ್ಲಿಹವು ಮಮ ಮತದಿ ಅವಿಚಲ ನೀತಿ, ಶ್ರೀ, ಜಯ, ವೈಭವ | ೭ 


೩ ಹ 
ಶ್ರೀಕೃಷ್ಣಾರ್ಪಣವು 


ಹೀಗೆ ಭಗವದ್ಗೀತೆಯಲಿ ಕೃಷ್ಣಾರ್ಜುನರ ಸಂವಾದದಿ | 
ಈಗ ಮುಗಿಯಿತು ಮೋಕ್ಷ ಸಂನ್ಯಸ ಹತ್ತು ಎಂಟಿಧ್ಯಾಯೆದಿ Il 


ಕ ಯಂ ಯ ಯ EE L 
¥ £ ¥ 
$ ಶ್ರೀಮದ್ಭಗವದ್ಗೀತಾ ಸ 
ಕ 


I 


